ಕರ್ನಾಟಕ ಸರ್ಕಾರ 


ಸಮಾಜ ಏಟ್ಲಾಸ 


ಆರನೆಯ ತರಗತಿ 
ಎರಡನೆಯ ಸೆಮಿಸ್ಟರ್‌ 
2015 


ಕರ್ನಾಟಕ ಪಠ್ಯಪುಸ್ತಕ ಸಂಘ (ರಿ.) 


100 ಅಡಿ ವರ್ತುಲ ರಸ್ತೆ, ಬನಶಂಕರಿ 3ನೇ ಹ೦ತ, 
ಚಿಂಗಳೂಕರು ಇ 360 085 


ಎರಡನೆಯ ಸೆಮಿಸ್ಟರ್‌ 


ಇತಿಹಾಸ 

ಭಕ್ತಿಪಂಥ 

ವಿಜಯನಗರ - ಮರೆಯಲಾಗದ ಸಾಮ್ರಾಜ್ಯ 

ಬಹಮನಿ ರಾಜ್ಯ 

ಮೊಗಲ್‌ ಸಾಮ್ರಾಜ್ಯದ ಏಳು ಬೀಳು 

ಛತ್ರಪತಿ ಶಿವಾಜಿ 

ಮೈಸೂರು ರಾಜ್ಯ 

ಕೆಳದಿ, ಚಿತ್ರದುರ್ಗ ಮತ್ತು ಯಲಹಂಕ 

ಕೊಡಗು, ಕಿತ್ತೂರು, ತುಳುನಾಡು'ಪುತಕ್ರ/ಹೃದರಾಬಾದ್‌-ಕರ್ನಾಟಕ 


ಪೌರನೀತಿ 
ಕೇಂದ್ರ ಸರ್ಕಾರ 
ರಾಜ್ಯ ಸರ್ಕಾರ 


ನಮ್ಮ ನ್ಯಾಯಾಂಗ 


ರಾಷ್ಟ್ರೀಯ ಭಾವೈಕ್ಯ 


ರಾಷ್ಟ್ರೀಯ ಚಿಹ್ನೆಗಳು 


ಭೂಗೋಳ ವಿಜ್ಞಾನ 
ಯುರೋಪ್‌ - ಏಷ್ಠದ ಪರ್ಯಾಯದ್ವೀಪ 
ಆಫ್ರಿಕ - ಕೇಂದ್ರೀಯ ಭೂಖಂಡ 


ಪಾಠದ ಪರಿಚಯ 

ನಿಮಗೆ ಪುರಂದರದಾಸ ಹಾಗೂ ಕನಕದಾಸರ ವಿಚಾರ ತಿಳಿದಿದೆಯಲ್ಲವೆ? ಅವರು 
ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಟ್ಟರು? ಅವರಂತೆ ಉತ್ತರ ಭಾರತದಲ್ಲಿ ಸಾಧುಸಂತರು 
ತಮ್ಮ ಬೋಧನೆಗಳಿಂದ ಸಮಾಜವನ್ನು ಜಾಗೃತಿಗೊಳಿಸಿದರು. 

ಈ ಪಾಠದಲ್ಲಿ ಭಕ್ತಿಪಂಥದ ಆಶಯ, ಅರ್ಥ ಮತ್ತು ಲಕ್ಷಣಗಳನ್ನು ಹೇಳಲಾಗಿದೆ. ಶ್ರೀಚೈತನ್ಯ, 
ಗುರು ನಾನಕರು, ಮೀರಾಬಾಯಿ ಹಾಗೂ ಸೂಫಿ ಸಂತರನ್ನು ಪರಿಚಯಿಸಲಾಗಿದೆ. ಜೊತೆಗೆ 
ಭಕ್ತಿಪಂಥವು ವಿಭಿನ್ನ ಧರ್ಮೀಯರ ನಡುವೆ ಸಾಧಿಸಿದ ಸಾಮರಸ್ಯವನ್ನು ಹಾಗೂ ಸ್ಥಳೀಯ 
ಭಾಷೆಗಳ ಸಂಪನ್ನತೆಗೆ ನೀಡಿದ ಕೊಡುಗೆಯನ್ನು ವಿವರಿಸಲಾಗಿದೆ. 


ಸಾಮರ್ಥ್ಯಗಳು 


1. ಭಕ್ತಿಸಂತರ ಬೋಧನೆಗಳು ಸಾಮಾಜಿಕ: ಸಾಮರಸ್ಯಕ್ಕೆ ನೀಡಿದ ಕೊಡುಗೆಗಳನ್ನು 
ಅರ್ಥೈಸಿಕೊಳ್ಳುವುದು. 


ಸಂತರ ಬೋಧನೆಗಳನ್ನು ಅರಿತು ಉದಾರಭಾವವನ್ನು ಮೈಗೂಡಿಸಿಕೊಳ್ಳುವುದು. 


ನಮ್ಮ ದೇಶವು ಸಾಧುಸಂತರ ನಾಡು. ನೂರಾರು ಸಂತರು ಕಾಲಕಾಲಕ್ಕೆ ಈ 
ನೆಲದಲ್ಲಿ ಜನಿಸಿದರು. ಇವರು ಸಮಾಜದಲ್ಲಿ ಸಾಮರಸ್ಯ ತಂದರಲ್ಲದೆ ಜನರನ್ನು ಸನ್ಮಾರ್ಗದಲ್ಲಿ 
ಮುನ್ನಡೆಸಿದರು. ಸಾಮಾಜಿಕ ಲೋಪದೋಷಗಳನ್ನು ಕೂಡ ಅವರು ತಪ್ಪದೆ ಎತ್ತಿತೋರಿಸಿದರು. 


ಸಂತರು ಭಕ್ತಿಮಾರ್ಗವನ್ನು ಬೋಧಿಸಿದರು. ದೇವರ ದಯೆಯನ್ನು ಗಳಿಸಲು ಭಕ್ತಿಯೇ 
ದಾರಿಯೆಂದು ನಂಬಿದರು. ಈ ಸಂಪ್ರದಾಯವನ್ನು ಭಕ್ತಿಪಂಥ ಎನ್ನುವರು. 
ಭಕ್ತಿಪಂಥದ ಸಾರ 


* ಭಕ್ತಿಪಂಥವು ಮೇಲುಕೀಳು ಎಂಬ ಭೇದಭಾವವನ್ನು ಖಂಡಿಸಿತು. ಸಮಾನತೆಯನ್ನು 
ಸಾರಿತು. 
ಭಕ್ತಿಸಂತರು ಕಂದಾಚಾರವನ್ನು ವಿರೋಧಿಸಿ ಅದನ್ನು ಖಂಡಿಸಿದರು. 
ಸೂಫಿಸಂತರು ಧರ್ಮವೆಂದರೆ ಪ್ರೇಮ ಹಾಗೂ ಮಾನವಸೇವೆ ಎಂದು ಸಾರಿದರು. 
ದೇವನೊಬ್ಬನೇ ಇರುವನಲ್ಲದೆ ಹಲವರಿಲ್ಲವೆಂದು ನುಡಿದರು. 


ಸಂತರು ಜನರ ಹೃದಯವನ್ನು ಬೆಸೆಯುವ ಕಾರ್ಯಮಾಡಿದರು. 


ಭಕ್ತಿ ಸಂತರು 


ಶ್ರೀಚೈತನ್ಯರು: ಇವರು ಪಶ್ಚಿಮ ಬಂಗಾಲದಲ್ಲಿ ಜನಿಸಿದರು. 
ಚೈತನ್ಯರು ಜಾತಿ ಭೇದವನ್ನು ಅಲ್ಲಗಳೆದರು. ಮುಕ್ತಿಗೆ ಭಕ್ತಿಯೊ೦ದೇ 
ದಾರಿಯೆಂದರು. 


ಪ್ರೇಮ, ಸಹೋದರಭಾವ ಮತ್ತು ದಾನಶೀಲತೆ ಇವು 
ಚೈತನ್ಯರ ಬೋಧನೆಯ ತಿರುಳು. ಅವರು ಭಾರತದ ಎಲ್ಲೆಡೆ 
ತೀರ್ಥಯಾತ್ರೆಗೈದು ಪ್ರೇಮದ ಸಂದೇಶ ಸಾರಿದರು. 


ಗುರು ನಾನಕ: ಗುರು ನಾನಕರು 
ಸಿಖ್‌ ಪಂಥದ ಸಂಸ್ಥಾಪಕರು. 
ಈಗಿನ ಪಾಕಿಸ್ತಾನದಲ್ಲಿರುವ ಚಿತ್ರ1]-' ಶ್ರೀಚೈತನ್ವರು 
ಪಂಜಾಬಿನಲ್ಲಿ ಅವರು ಜನಿಸಿದರು. 
ಅವರು ಹಿಂದು-ಮುಸ್ಲಿಂ ಮತಗಳ. ಸಮಾನ ಅಂಶಗಳನ್ನು 
ಒತ್ತಿ ಹೇಳಿದರು. 'ಗಂಥ ಸಾಹಿಬ್‌' ಎಂಬ ಸಿಖ್ಹರ ಪವಿತ್ರ 
ಗಂಥದಲ್ಲಿ ಅವರ. ಜಪಜಿಗಳು' ಎಂದು ಕರೆಯಲಾಗುವ 
ಚಿತ್ರ 12 - ಗುರು ನಾನಕ ಹಾಡುಗಳಿವೆ.” `ದೇವರ ನಾಮವನ್ನು ಜಪಿಸುವುದು ಮತ್ತು 
ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಿಖ್‌ ಪಂಥ ಮಹತ್ವ 
ನೀಡಿದೆ. ಸ್ತ್ರೀ-ಪುರುಷರ ಸಮಾನತೆಯನ್ನು ಅದು ಬೌ ಹೇಳಿದೆ. “ರಾಜಮಹಾರಾಜರಿಗೂ 
ಪ್ರವಾದಿಗತೆಗೂ ಜನ್ಮನೀಡುವ ಸ್ತೀಯರು ಪುರುಷರಿಗಿಂತ ಹೇಗೆ ಕೀಳೆನಿಸಬಲ್ಲರು?” 
ಎಂಬುದಾಗಿ ನಾನಕರು ಪ್ರಶ್ನಿಸುತ್ತ್‌ರೆ. “ನನಗೆ ಒಂದು ಲಕ್ಷ ನಾಲಿಗೆಗಳಿದ್ದರೂ ಆ ಎಲ್ಲ 
ನಾಲಿಗೆಗಳಿಂದಲೂ ಒಬ್ಬನೇ ದೇವನನ್ನು ಸ್ಮರಿಸುತ್ತೇನೆ,” ಎಂಬುದಾಗಿ ನಾನಕ್‌ ಹೇಳಿದರು. 
ತಮ್ಮ ದೇಶ ಸಂಚಾರದಲ್ಲಿ ನಾನಕರು “ಕರ್ನಾಟಕಕ್ಕೂ ಬಂದಿದ್ದರು. ಅವರು ಬೀದರಿನಲ್ಲಿ 
ತಂಗಿದ್ದ ಸ್ಥಳವನ್ನು ನಾನಕ್‌ ರುರಾ ಎಂದು ಕರೆಯುತ್ತಾರೆ. 


ಮೀರಾಬಾಯಿ: ೩ಸಳಕಲಿಯುಗದ ರಾಧಾ” ಎಂದು 
ಗೌರವಿಸಲಾಗುವ ಸಂತ ಮೀರಾಬಾಯಿ ಭಾರತದ ಓರ್ವ 
ಮಹಾನ್‌ ಕೀರ್ತನಗಾರ್ತಿಯೂ ಹೌದು. ಇವಳು ರಾಜಸ್ಥಾನದಲ್ಲಿ 
ರಜಪೂತ ರಾಜಮನೆತನದಲ್ಲಿ ಜನಿಸಿದಳು. ತಾತ ಕೊಟ್ಟಿದ್ದೆ ಕೃಷ್ಣನ 
ಮೂರ್ತಿಯೊಂದಿಗೆ ದಿನ ಕಳೆಯುವುದೆಂದರೆ ಇವಳಿಗೆ 'ಅತ್ಯ ೦ತ a 
ಇಷ್ಟ ಕೃಷ್ಣನೇ ಇವಳ ಆರಾಧ್ಯದೈವ. ಇವಳು ಮಾಡುತ್ತಿದ್ದ ಕೃಷ್ಣನ 1.!(( 
ಆರಾಧನೆಯನ್ನು ಅತ್ತೆ ಕಟುವಾಗಿ ವಿರೋದಧಿಸಿದಳು. ಇದನ್ನು 
ತಡೆಯಲಾಗದೆ “ಮೀರ್‌ ಅರಮನೆ ಬಿಟ್ಟು ಶ್ರೀಕೃಷ್ಣನ ಕ್ಷೆ ಕೇತ್ರವಾದ. 
ಬೃಂದಾವನಕ್ಕೆ ಹೋದಳು. ಅವಳು ರಚಿಸಿದ ಕೀರ್ತನೆಗಳಲ್ಲಿ ಭಕ್ತಿ, ಪ್ರೇಮ ತುಂಬಿತುಳುಕಿದೆ. 
"ಗಿರಿಧರ ಗೋಪಾಲ” ಅವಳು ಪೂಜಿಸುತ್ತಿದ್ದ ದೇವರ ಹೆಸರು. ತನ್ನ ನೂರಾರು ಭಜನೆಗಳಿಂದ 
ಮೀರಾ ಜನಮನದಲ್ಲಿ ಶಾಶ್ವತ ಸ್ಥಾನಪಡೆದಳು. 


ಚಿತ್ರ 13 - ಮೀರಾಬಾಯಿ 


ಇತರ ಪ್ರಮುಖ ಭಕ್ತಿಸಂತರು 


* ಶಬೀರ್‌ದಾಪ್‌: ಕಬೀರರು ಜಾತಿವ್ಯವಸ್ಥೆಯ ಅನ್ಯಾಯ, ಮೂರ್ತಿಪೂಜೆ, ತೀರ್ಥ ಯಾತ್ರೆ, 
ಉಪವಾಸ. ಹರಕೆ ಮತ್ತು ಮತೀಯ ಆಚರಣೆಗಳನ್ನು ಖಂಡಿಪಿದರು. ತಾನು "ಅಲ್ಲಾ ಮತ್ತು 
ರಾಮನ ಶಿಶು' ಎಂಬುದಾನಿ ಹೇಆದರು. 


* ಶುಲಖಿಂದಾಸ್‌: ತುಲನೀದಾಪರ ಪ್ರಸಿದ್ಧ ಕಾವ್ಯ “ರಾಮಚರಿತಮಾನಶ'. 
* ಸೂರ್‌ದಾಸ್‌: ಇವರು ಓರ್ವ ಪಂತ ಕವಿ. ಹುಟ್ಟು ಕುರುಡರು. "ಪೂರ್‌ಪಾದರ' ಇವರ 


ಸೂಫಿ ಪಂಥ: ಸೂಫಿ ಪಂಥವು ಅರೇಬಿಯದಲ್ಲಿ ಉದಯಿಸಿ ಭಾರತವನ್ನು ಪವೇಶಿಸಿತು. 
ಬಡತನದ ಪ್ರತೀಕವಾಗಿ ಸೂಫಿ ಸಂತರು ಒರಟು ಉಣ್ಣೆಯ ಬಟ್ಟೆಗಳನ್ನು (ಸೂಫ್‌) 
ತೊಡುತ್ತಿದ್ದರು. ಆದ್ದರಿಂದ ಇವರನ್ನು ಸೂಫಿಗಳೆಂದು ಕರೆಯಲಾಯಿತು. ಕಾಲಕ್ರಮೇಣ 
ಯೋಗ, ವೇದಾಂತ ಮತ್ತು ಬೌದಮಠದ ಚಿಂತನೆಗಳಿಂದ ಸೂಫಿಗಳು ಪ್ರಭಾವಿತರಾದರು. 
ಅನೇಕ ಸೂಫಿ ಸಂತರು (ಉದಾಹರಣೆಗೆ ಬಾಬಾ ಬುಡನ್‌). ದತ್ತಾತ್ರೇಯನ ಆರಾಧಕರು. 
ಬುಡನ್‌ ಅಲ್‌ದೀನ್‌ರಂಥ ವಿಜಯಾಪುರದ ಸೂಫಿಸ೦ತ ಕೃಷ್ಣನನ್ನು ತಮ್ಮ ಹಾಡುಗಳಲ್ಲಿ 
ಸ್ತುತಿಸಿದ್ದಾರೆ. 


ಧರ್ಮವೆಂದರೆ ಪ್ರೇಮ, ಮಾನವ `ಸೇವೆ. "ಎಂಬುದಾಗಿ ಸೂಫಿಗಳು ಸಾರಿದರು. 


ಕೀರ್ತನ, ನರ್ತನ ಇವರ ಭಕ್ತಿಯ ವಿಧಾನವಾಗಿತ್ತು ಇವೆರಡನ್ನೂ ಸಂಪ್ರದಾಯವಾದಿಗಳು 
ಬಹಿಷ್ಕರಿಸಿದರು. ಸೂಫಿಗಳಲ್ಲಿ ಮಹಿಳೆಯರೂ ಇದ್ದರು. ಸೂಫಿ ಅನುಯಾಯಿ ಬಿಯಾ 
ಎಂಬ ಮಹಿಳೆಯನ್ನು ಇಂದಿಗೂ ಪೂಜ್ಯ ಭಾವನೆಯಿಂದ ಕಾಣುತ್ತಾರೆ. 


ನಿಜಾಮುದ್ದೀನ್‌ ಔಲಿಯ ಭಾರತದ 
ಪ್ರಮುಖ ಸೂಫಿ ಸಂತ. ಇವರು ದಿಲ್ಲಿಯಲ್ಲಿ 
ನೆಲೆಸಿ ಬಡತನದ ಜೀವನ ನಡೆಸಿದರು. 
ಹುಲ್ಲು ಮಾಡಿನ ಮಸೀದಿ ಇವರ 
ಚಟುವಟಿಕೆಯ ಕೇಂದವಾಗಿತ್ತು. ದಿಲ್ಲಿಯ 
ಸುಲ್ತಾನ ದಾನವಾಗಿ ನೀಡಿದ್ದ ಗ್ರಾಮವೊಂದನ್ನು 
ಇವರು ತಿರಸ್ಕರಿಸಿದರು. ರಾಜಕಾರಣದಿಂದ 1 
ದೂರ ಉಳಿದರು. ತಮ್ಮನ್ನು ಕಾಣಲು ' 
ಬರುತ್ತಿದ್ದ ಭಕ್ತರಿಗೆ ಸದ್ಗುಣ, ಕರುಣೆಯ 
ಸಂದೇಶ ನೀಡುತ್ತಿದ್ದರು. 


ಚಿತ್ರ 14: ನಿಜಾಮುದ್ದೀನ್‌ ಔಲಿಯ 


ಬಂದೇನವಾಜ್‌ ಕರ್ನಾಟಕದ ಖ್ಯಾತ ಸೂಫಿ ಸ೦ತರು. ಇವರ ಆಕರ್ಷಕ ದರ್ಗಾ 
ಕಲಬುರಗಿಯಲ್ಲಿದೆ. ಬಂದೇನವಾಜರನ್ನು ಹಿಂದುಗಳು ಕೇಶವ ಚೈತನ್ಯ ಎಂದು ಭಾವಿಸಿ 
ಆರಾಧಿಸುತ್ತಿದ್ದರು. 


ಚಿಸ್ತಿ: ಸೂಫಿ ಪಂಥದಲ್ಲಿ ಚಿಸ್ತಿ ಪಂಗಡ ಪ್ರಮುಖವಾದುದು. ಇದರ ಸ್ಥಾಪಕ 


ಮುಯಿನುದ್ದೀನ್‌ ಚಿಸ್ತಿ ಅಜ್ಯರಕ ಬಂದಿದ್ದು ಅಲ್ಲಿ ತಮ್ಮ ಕೇಂದ್ರವನ್ನು ಸ್ಥಾಪಿಸಿದರು. ದೈವಭಕಿ 
ಗುರುಸೇವೆ" ಸನ್ಮಾರ್ಗದಲ್ಲಿ ನೆಡೆಯುವುದು ಚಿಸ್ತಿ ಅನುಯಾಯಿಗಳ" ಲಕ್ಷಣ. ಚಿಸಿಗಳಿೆ 
ಹಿಂದೂ-ಮುಸ್ಲಿಂ * ಸಾಮರಸ್ಯದ ಬಗ್ಗೆ ಕಾಳಜಿಯಿತ್ತು. ಇವರು ಜನಬಳಕೆಯ ಸ್ಥಳೀಯ 


ಭಾಷೆಯಲ್ಲಿ ಕೃತಿ ಬರೆದರು. ಆಗ್ರಾದ "ಫತೇಪುರ್‌ ಎಂಬಲ್ಲಿನ ಸಲೀಮ್‌ ಚಿಸ್ತಿ ಪ್ರಸಿದ್ದರು. 


ಥಿ 


ಚಿತ್ರ 15 - ಸಲೀಮ್‌ ,ಜಿಸ್ಲಿಯ ಗೋರಿ, ಆಗ್ರಾ 
ಭಕ್ತಿಪಂಥದ ಪರಿಣಾಮಗಳು 
* ಭಕ್ತಿಸಂತರು ಹಿ೦ದೂ-ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದರು. 


* ಭಕ್ತಿಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು. 
ಇದರಿಂದಾಗಿ ಭಾರತೀಯ ಭಾಷೆಗಳು ಶ್ರೀಮಂತಗೂಂಡವು. ಲ್ಲೇ 


ಕಾಲಗಣನೆ (ಕ್ರಿ.ಶ. 
ಶ್ರೀಚೈತನ್ಯ 1486-1534 
ಗುರು ನಾನಕ 1469-1538 
ಮೀರಾಬಾಯಿ 1498-1546 
ನಿಜಾಮುದ್ದೀನ್‌ ಜೌಲಿಯ 1238-1325 
ಬಂದೇನವಾಜ್‌ 15ನೇ ಶತಮಾನ 
ಮುಯಿನುದ್ದೀನ್‌ ಚಿಸ್ತಿ 13ನೇ ಶತಮಾನ 
ಸಲೀಮ್‌ ಚಿಸ್ತಿ 16ನೇ ಶತಮಾನ 


ಹೊಸ ಪದಗಳು 


ಕಂದಾಚಾರ - ಕಟ್ಟುಪಾಡು. ಸಂಪ್ರದಾಯ - ಹಿಂದಿನಿಂದ ಬಂದ ಆಚಾರ, ವಿಚಾರಗಳು. 
ರುರಾ - ಸಿಹಿನೀರಿನ ಬುಗ್ಗೆ. 


ನಿಮಣೆ ತಿಆದಿರಲ 


ಶ್ರೀಚೈತನ್ಯರ ಜನ್ಮಸ್ಥಳ — ಪಶ್ಚಿಮ ಬಂದಾಲದ ನವದ್ದೀಪ (ನವಿಯಾ). ದುರು ನಾನಕರ 
ಜನ್ಮಸ್ಥಳ - ಪಾಶಿಸ್ವಾನದ ತಲವಂಡಿ. ಮೀರಾಬಾಂಖ ಜೋಧಪುರದ ರಾಥೋಡ್‌ ಮನೆತನದ 
ರತನ್‌ಖಿ೦ದನ ಒಬ್ಬಳೇ ಮರಳು. 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 
ಭಕ್ತಿಸಂತರು ಏನನ್ನು ಬೋಧಿಸಿದರು? 
ಗುರು ನಾನಕರ ಹಾಡುಗಳನ್ನು ಏನೆಂದು ಕರೆಯುತ್ತಾರೆ? 
ಭಾರತದ ಪ್ರಮುಖ ಸೂಫಿ ಸಂತರು,-ಯಾರು? 
ಭಕ್ತಿಪಂಥದ ಪರಿಣಾಮವನ್ನು ಹೇಳಿರಿ. 
ಸಂತರು ಯಾವ ಮಾರ್ಗವನ್ನು ಬೋಧಿಸಿದರು) 
ಸಿಬ್ಬಿರ ಪವಿತ್ರ ಗ್ರಂಥ ಯಾವುದು? 

ಚರ್ಚಿ 


ಸಿ 
ಭಕ್ತಿಸಂತರ ಬೋಧನೆಗಳ ಪ್ರಸ್ತುತತೆ. 


ಚಟುವಟಕೆಗಳು 


1 ಭಕ್ತಿಸ೦ತರ ಭಾವಚಿತ್ರಗಳನ್ನು ವಿವರಣೆಯೊಂವಿದೆ ಪಂದ್ರಹಿಪಿ. 

2 ಶ್ರೀಚೈತನ್ಯ, ದುರು ನಾನಕ್‌, ಮೀರಾಬಾಂಖ, ತುಲಪಿ€ದಾಸ್‌, ಕಬೀರ್‌, ಸೂರ್‌ದಾಸ್‌ 
ಮತ್ತು ಸೂಫಿಸ೦ತರ ಜೀವನ ಚರಿತ್ರೆಯನ್ನು ಓದಿ. 

3 ಮೀರಾ ಭಜನೆಗಳನ್ನು ಆಲಿ. 

4 ಅಂತರ್ಜಾಲದಿಂದ ಸೂಫಿ ಪಂಥದ ವಿಚಾರವಾಣ ಇನ್ನಷ್ಟು ವಿವರದಳನ್ನು ಸ೦ದ್ರಹಿಪಿ. 
ಭಾರತದ ಬಹುಮತೀಯ ಸಮಾಜದ ಮೇಲೆ ಅವರ ಪ್ರಭಾವ ಹಾದೂ ಇಂದಿನ 
ಸನ್ನಿವೊಶದಲ್ಲ ಅವರ ಪ್ರಸ್ತುತತೆಯ ವಿಚಾರ ಚರ್ಚಿಪಿ ಬಂದು ಪುಟದ ವರದಿ 
ತಯಾರುಮಾಣ. 


ಪಾತ ವಿಜಯನಗರ - ಮರೆಯಲಾಗದ ಸಾಮ್ರಾಜ್ಯ 


ಪಾಠದ ಪರಿಚಯ 


ದಿಲ್ಲಿ ಸುಲ್ತಾನರ ಸೈನಿಕ ಕಾರ್ಯಾಚರಣೆಗಳಿಂದಾಗಿ ದಕ್ಷಿಣ ಭಾರತದ ಸೇವುಣ 
(ಮಹಾರಾಷ್ಟ್ರ, ಫೊಯ್ಸಳ" (ಕರ್ನಾಟಕ), ಕಾಕತೀಯ (ಆಂಧ್ರ ಪ್ರದೇಶ) ಮತ್ತು ಪಾಂಡ್ಯ 
(ತಮಿಳುನಾಡು) ರಾಜ್ಯಗೆಳು ಅಳಿದವು. ಬಲಿಷ್ಠವಾದ ರಾಜಸತ್ತೆಯಿಲ್ಲದೆ ಜನಜೀವನೆ, ಸಂಸ್ಕೃತಿ 
ಏರುಪೇರಾಯಿತು. ಇಂಥ ತವಕತಲ್ಲಣದ ಕಾಲಘಟ್ಟದಲ್ಲಿ ದಕ್ಷಿಣ "ಭಾರತದ ಹಿತರಕ್ಷಣೆಗಾಗಿ 
ವಿಜಯನಗರ ಸ ಹಾವು ಉದಯಗೊಂಡು ಹಿಂದೂ ಧಮನ ಮತ್ತು ಸಂಸ್ಥ ತಿಯನ್ನು ರಕ್ಷಣೆ 
ಹಾಗೂ ಪೋಷಣೆ ಮಾಡಿತು. ಸಾಮ್ರಾಜ್ಯವು ಮೂರು ಶತಮಾನಗಳ ಕಾಲ್‌ 1೩.5 646) 
ವೈಭವದಿ೦ದ ಮೆರೆಯಿತು. 


ಈ ಪಾಠದಲ್ಲಿ ವಿಜಯನಗರದ ಪ್ರಮುಖ ರಾಜರ ಸಾಧನೆಗಳು. ಮತ್ತು ಸಾಮ್ರಾಜ್ಯದ 
ಅವನತಿಗೆ ಕಾರಣವಾದ ರಕ್ಕಸತಂಗಡಿ ಕದನ (1565) ಹಾಗೂ ,ಅದರ ಪರಿಣಾಮಗಳನ್ನು 
ನಿರೂಪಿಸಲಾಗಿದೆ. ಜೊತೆಗೆ "ಸಾಮ್ರಾಜ್ಯವು ಸಾಹಿತ್ಯ, ಕಲೆಗಳಿಗೆ ನೀಡಿರುವ ಕೊಡುಗೆಯನ್ನು 
ವಿವರಿಸಲಾಗಿದೆ. 
ಸಾಮರ್ಥ್ಯಗಳು 

1 ಸಾಮ್ರಾಜ್ಯದ ಅರಸರು ಮಾಡಿರುವ ಸಾಧನೆಗಳನ್ನು ಅರ್ಥಮಾಡಿಕೊಳ್ಳುವುದು. 

2 ವಿಜಯನಗರ ಕಾಲದ ಸಾಹಿತ್ಯ ಕೃತಿಗಳು, ಸಂಗೀತ, ವಾಸ್ತು ಮೂರ್ತಿಶಿಲಗಳ 
ಭವ್ಯತೆಯನ್ನು ಪ್ರಶಂಸೆ ಮಾಡುವುದರೊಂದಿಗೆ ಅವುಗಳ ರಕ್ಷಣೆಯ ನಿಟ್ಟಿನಲ್ಲಿ 
ಕೈಜೋಡಿಸುವುದು. 
ವಿಜಯನಗರವು ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದ ಮಹತ್ವಪೂರ್ಣ 
ಕಾರ್ಯವನ್ನು ಮೆಚ್ಚಿಕೊಳ್ಳುವುದು. 
ಭೂಪಟದಲ್ಲಿ ಸಾಮ್ರಾಜ್ಯದ ಮುಖ್ಯ ಸ್ಥಳಗಳನ್ನು ಗುರುತಿಸುವುದು. 


[2] ವಿಜಯನಗರ ಸಾಮ್ರಾಜ್ಯದ ಭೂಪಟವನ್ನು ನೋಡಿ. ಸಾಮ್ರಾಜ್ಯವು ಎಷ್ಟೊಂದು 
ವಿಶಾಲವಾಗಿದೆಯಲ್ಲವೆ? ಆ ಕಾಲದ ಜಗತ್ತಿನ ಬೃಹತ್‌ ಸಾಮ್ರಾಜ್ಯಗಳ ಪೈಕಿ ಅದು ಒಂದಾಗಿತ್ತು. 


ಭೂಪಟ 6 


ಣ ಊ 


ಕೃಷ್ಣದೇವರಾಯನ ಕಾಲದಲ್ಲಿನ ವಿಜಯನಗರ ಸಾಮ್ರಾಜ್ಯ 
(ಕ್ರಿಶ. 16ನೇ ಶತಮಾನ) | 


* ಅಹಮದ್‌ನಗರ 


ಸಾಲ್‌, ಕಲ್ಯಾಣ್ಣಸಿ” 4 ಬೀದರ್‌ 
Fike ತ 
; 

ಸ ಗ ವಿಜಯಾಪುರ 


*ಕಲಬುರಗಿ 


ದಿಲ್ಲಿ ಸುಲ್ತಾನರ ಸೈನಿಕ ಆಕ್ರಮಣಗಳ ಪರಿಣಾಮವಾಗಿ ದಕ್ಷಿಣ ಭಾರತದ ಗಣ್ಯ ರಾಜ್ಯಗಳು 
ಅಳಿದವು. ಇಲ್ಲಿನ ಧಾರ್ಮಿಕ, ಆರ್ಥಿಕ ಮತ್ತು ಸಾಮಾಜಿಕ ಜೀವನ ಅವನತಿ ಕಂಡಿತು. 
ಇ೦ತಹ ಸಂಕಟ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಗೊ೦ಡು ಹಿಂದೂ ಧರ್ಮ 
ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಿತು. ಸರ್ವಧರ್ಮಸಮಭಾವದಿ೦ದ ಸುಮಾರು ಮೂರು 
ಶತಮಾನಗಳ ಕಾಲ ಆಳ್ವಿಕೆ ನಡೆಸಿತು. ಬಳ್ಳಾರಿ ಜಿಲ್ಲೆಯ ಹಂಪಿ ವಿಜಯನಗರ ಸಾಮ್ರಾಜ್ಯದ 
ರಾಜಧಾನಿಯಾಗಿತ್ತು. 


ಹರಿಹರ ಮತ್ತು ಬುಕ್ಕ 


ಸಂಗಮನೆಂಬಾತನ ಪುತ್ರರು ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲೆ ಸಾಮ್ರಾಜ್ಯದ 
ಅಡಿಪಾಯ ಹಾಕಿದರು. 


ಹಲಿಹರ, ಬುಕ್ಹ, ಕ೦ಪಣ, ಮಾರಪ್ಪ ಮತ್ತು ಮುದ್ದಪ್ಪ ಇವರೇ ಸ೦ಧಮ' ಸಹೊಂದರರು. 
ಸಾಮ್ರಾಜ್ಯವನ್ನು ಸ೦ದಮ, ಸಾಳುವ, ತುಳುವ ಮತ್ತು ಅರವೀಡು, ರಾಜವಂಶದ ರಾಜರು 
ಆಆದರು. ವರಾಹ ವಿಜಯನದರದ ರಾಜಲಾಂಛನ. ಕುಲದೇವರು ಶ್ರಿಂವಿರೂಪಾಕ್ಷ. 
'ಹಿಂದೂರಾಯ ಹುರತ್ರಾಣ' ಎ೦ಬುದು ಅರಪರ”ಜರುದು. 


ಹರಿಹರ ಮತ್ತು ಬುಕ್ಕ ವಿಜಯನಗರದ ಮೊದಲ ಇಬ್ಬರು ಅರಸರು. ಹರಿಹರನು 
ಹಂಪಿಯಲ್ಲಿ ಹೊಸ ರಾಜಧಾನಿಯನ್ನು ಕಟ್ಟಲು ಪ್ರಾರಂಭಿಸಿದನು. 


ಹರಿಹರನ ಆಳ್ವಿಕೆಯ ಕಾಲದಲ್ಲೇ ಬಹಮನಿ ರಾಜ್ಯವು ಸ್ಥಾಪನೆಗೊಂಡಿತು. ಅಂದಿನಿಂದ 
ವಿಜಯನಗರದ ಅರಸರು ಮತ್ತು ಬಹಮನಿ ಸುಲ್ತಾನರೊಳಗೆ ಯುದ್ಧಗಳು ಆಗಾಗ ನಡೆದವು. 


ಪ್ರೌಢದೇವರಾಯ (ಎರಡನೆಯ ದೇವರಾಯ) 


ಸಂಗಮ ವಂಶದ ಪ್ರಸಿದ್ಧ ದೊರೆಯಾಗಿದ್ದ ಪ್ರೌಢದೇವರಾಯನ ಆಳ್ವಿಕೆಯು 
ವಿಜಯನಗರದ ಮಹತ್ವಪೂರ್ಣ ಕಾಲವಾಗಿದೆ. ಸಾಮ್ರಾಜ್ಯದ ಕೀರ್ತಿ ಎಲ್ಲೆಡೆ ಹರಡಿತು. 
ಆ೦ತರಿಕ ನೆಮ್ಮದಿ, ಸಮೃದ್ಧಿ ನೆಲೆಸಿತು. ವಾಣಿಜ್ಯವು ವೃದ್ಧಿಯಾಯಿತು. 


ಪ್ರೌಢದೇವರಾಯನು ಗಡಿಪ್ರದೇಶದ ನಾಯಕರುಗಳ ದಂಗೆಗಳನ್ನು ಹತ್ತಿಕ್ಕಿದನು. ಸುಲ್ತಾನರ 
ವಿರುದ್ದ ಹೋರಾಡಿ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಅಶ್ವಾರೋಹಿ ಮಹಮ್ಮದೀಯರನ್ನು 
ಸೈನ್ಯಕ್ಕೆ ಸೇರಿಸಿಕೊ೦ಡನು. ಪರ್ಷಿಯ ದೇಶದ ರಾಯಭಾರಿ ಅಬ್ದುರ್‌ ರಜಾಕ್‌, "ಇಡೀ 
ಭಾರತದಲ್ಲಿ ದೇವರಾಯನಂಥ ಅರಸನಿಲ್ಲ”, ಎಂದು ಹೇಳಿರುವನಲ್ಲದೆ, "ರಾಯನ ಸೇನೆ 
ಲಕ್ಷಾವಧಿ ಸಂಖ್ಯೆಯಲ್ಲಿದೆ", ಎಂದಿದ್ದಾನೆ. 


ದೇವರಾಯನು ಸಮರ್ಥ ಆಡಳಿತಗಾರ, ಧೀರ ಯೋಧ ಹಾಗೂ ಎದ್ವಾಂಸನಾಗಿದ್ದನು. 
ಹಂಪಿಯ ಮನಮೋಹಕ ಹಜಾರ ರಾಮಸ್ವಾಮಿ ದೇವಾಲಯವನ್ನು ಕಟ್ಟಿಸಿದವನು ಈತನೇ. 


ಪರಧರ್ಮಸಹಿಷ್ಣುತೆ ದೇವರಾಯನ ಧರ್ಮನೀತಿಯಾಗಿತ್ತು. ಇವನು ರಾಜಧಾನಿಯಲ್ಲಿ 
ಮಸೀದಿಯನ್ನು ನಿರ್ಮಿಸಿದನು. ಈತನ ಕಾಲದಲ್ಲಿ ಜೈನ ಮತ್ತು ವೈಷ್ಣವ ದೇವಾಲಯಗಳು 
ನಿರ್ಮಾಣಗೊಂಡವು. ವೀರಶೈವ ಪಂಥ ಏಳಿಗೆ ಕಂಡಿತು. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ 
ವಿಪುಲವಾದ ಸಾಹಿತ್ಯ ರಚನೆಯಾಯಿತು. 


ಕೃಷ್ಣದೇವರಾಯ 
ಣ 


ತುಳುವ ವಂಶದ ಕೃಷ್ಣದೇವರಾಯ 
ಘನವಂತ ಚಕ್ರವರ್ತಿ ಹಾಗೂ ಮಹಾಶೂರ. 
ಈತನ ಕಾಲದಲ್ಲಿ ಸಾಮ್ರಾಜ್ಯದ ಎಲ್ಲೆಗಳು 
ಉತ್ತರದಲ್ಲಿ ಕೃಷ್ಣಾ ನದಿಯವರೆಗೂ ಉಳಿದೆಡೆ 
ಸಮುದ್ರ ತೀರಗಳವರೆಗೂ ವ್ಯಾಪಿಸಿದ್ದುವು. 


ಸಾಧನೆಗಳು: ಕೃಷ್ಣದೇವರಾಯನು ಉತ್ತಮ 
ಆಡಳಿತಗಾರನಾಗಿದ್ದನು. ಸರ್ಕಾರದ ಆದಾಯದ 
ಕಾಲು ಭಾಗವನ್ನು ದಾನಧರ್ಮ ಮತ್ತು 
ಜನಕಲ್ಯಾಣ ಕಾರ್ಯಕ್ಕಾಗಿ ಬಳಸುತ್ತಿದ್ದನು. | 


ಇವನ ಕಾಲದಲ್ಲಿ ಕೃಷಿ ಮತ್ತು ವ್ಯಾಪಾರ ಅಭಿವೃದ್ಧಿ | 
ಹೊಂದಿದವು; ವಸ್ತುಗಳು ಅಗ್ಗವಾಗಿದ್ದುವು. 


ಕೃಷ್ಣದೇವರಾಯನು ಸಂಸ್ಕೃತ ಮತ್ತು 
ತೆಲುಗು ಭಾಷೆಗಳಲ್ಲಿ ವಿದ್ವಾಂಸನಾಗಿದ್ದನು. 
ಈತನು ತೆಲುಗಿನಲ್ಲಿ ಆಮುಕ್ತ ಮಾಲ್ಯದ ಮತ್ತು 
ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಎಂಬ ನ ಶೆ 
ಕೃತಿಗಳನ್ನು ರಚಿಸಿದನು. ಕನ್ನಡರಾಜ್ಯರಮಾರಮಣ ್ಟದೇವರಾಯ - ಕಂಚುತಿಲ್ಪ 
ಎಂಬುದು ಈತನ ಬಿರುದು. 


1 - ತನ್ನ ಪತ್ನಿಯರೊಂದಿಗೆ 


ಅಳಿಯ ರಾಮರಾಯ 


ಬಹುಕಾಲ ವೈಭವದಿಂದ ಮೆರೆದ ವಿಜಯನಗರ ಸಾಮ್ರಾಜ್ಯವು ಕೃಷ್ಣದೇವರಾಯನ 
ಆಳ್ವಿಕೆಯ ಅನ೦ತರ ದುರ್ಬಲಗೊಂಡಿತು. ಸಾಮ್ರಾಜ್ಯವನ್ನು ಮತ್ತೊಮ್ಮೆ ವೈಭವಕ್ಕೇರಿಸಿದ 
ಕೀರ್ತಿ ಅಳಿಯ ರಾಮರಾಯನಿಗೆ ಸಲ್ಲುತ್ತದೆ. ಈತನು ಸಮರ್ಥ ಸೇನಾನಿ ಹಾಗೂ ಉತ್ತಮ 
ಆಡಳಿತಗಾರನಾಗಿದ್ದನು. 


ರಕ್ತಸತಂಗಡಿ ಯುದ 
ಕ [ನ 


ಕಾರಣ: ಈ ಮಧ್ಯೆ ಬಹಮನಿ ರಾಜ್ಯವು ದುರ್ಬಲಗೊಳ್ಳುತ್ತ ಐದು ರಾಜ್ಯಗಳಾಗಿ 
ವಿಂಗಡಣೆಗೊಂಡವು. ಈ ರಾಜ್ಯಗಳ ಸುಲ್ತಾನರು ತಮ್ಮ ಒಳಜಗಳಗಳಲ್ಲಿ ಪಾಲ್ಗೊಳ್ಳಲು 
ರಾಮರಾಯನನ್ನು ಆಮಂತ್ರಿಸಿದರು. ಇದರ ಲಾಭವನ್ನು ಪಡೆದು ರಾಮರಾಯನು 
ಸಾಮ್ರಾಜ್ಯವನ್ನು ಕೃಷ್ಣೆಯ ಉತ್ತರಕ್ಕೂ ವಿಸ್ತರಿಸಿದನು. ಇದು ಕದನಕ್ಕೆ ಪ್ರಚೋದನೆ ನೀಡಿತು. 
ಜೊತೆಗೆ ಷಾಹಿ ಸುಲ್ತಾನರು ವಿಜಯನಗರದ ಸಮೃದ್ಧಿಯ ಬಗ್ಗೆ ಮತ್ಸರ ಪಟ್ಟರು. ತಮ್ಮ 
ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಅವರು ಒಂದಾದರು. ಸುಲ್ತಾನರ ಒಕ್ಕೂಟ 
ವಿಜಯನಗರದ ಎರುದ್ಧ ಯುದ್ಧ ಸಾರಿತು. ಈ ಯುದ್ಧವನ್ನು ರಕ್ಕಸತಂಗಡಿ ಕದನ ಎನ್ನುವರು. 
ದಕ್ಷಿಣ ಭಾರತದ ಇತಿಹಾಸದಲ್ಲೇ ಅತಿ ಭೀಕರವಾದ ಕದನ ಇದಾಗಿತ್ತು. ಈ ಕದನದ 


ರಣರಂಗವು ಕೃಷ್ಣಾತೀರದ ರಕ್ಕಸಗಿ ಮತ್ತು ತಂಗಡಗಿ ಎ೦ಬ ಗ್ರಾಮಗಳ ನಡುವೆ ಇತ್ತು. 


ವಯಸ್ಸು ಎಂಬತ್ತಾದರೂ ರಾಮರಾಯನು ಆತ್ಮವಿಶ್ವಾಸದಿ೦ದ ವೈರಿಗಳನ್ನು ಎದುರಿಸಿದನು. 
ಯುದ್ಧದ ಮೊದಲ ಹಂತದಲ್ಲಿ ವಿಜಯನಗರವೇ ಗೆದ್ದಿತು. ಆದರೆ ವೈರಿಗಳಿಂದ ಒಮ್ಮೆಗೇ 
ಆದ ತೋಪಿನ ಹೊಡೆತದಿಂದ ವಿಜಯನಗರದ: ಸೇನೆ ದಿಕ್ಕುಪಾಲಾಯಿತು. ಈ ನಡುವೆ 
ರಾಮರಾಯನ ಮಹಮ್ಮದೀಯ ದಳಪತಿಗಳಿಬ್ಬರು ತಮ್ಮ ಕೈಕೆಳಗಿದ್ದ ಸೈನಿಕ ಪಡೆಯೊಂದಿಗೆ 
ಶತ್ರುಗಳ ಜೊತೆಗೂಡಿ ದ್ರೋಹಗೈದರು. ರಾಮರಾಯನ ಕೊಲೆ ನಡೆಯಿತು. ವಿಜಯನಗರದ 
ಸೈನಿಕರು ರಣರಂಗದಿಂದ ಕಾಲ್ಕಿತ್ತರು. 


ರಾಮರಾಯನ ತಮ್ಮ ತಿರುಮಲನು ರಾಜಧಾನಿದೆ ಧಾವಿಲ. ಅಪಾರ ಸ೦ಪತ್ತನ್ನು ಆನೆದಳ 
ಮೇಲೆ ಹೇಲಿಕೊಂಡು ಆಂಧ್ರ ಪ್ರದೇಶದ ಪೆನುದೊ೦ಡದತ್ತ ಧಾವಿಪಿದನು. ರಕ್ಷಕ೦ಿಲ್ಲದ 
ರಾಜಧಾನಿ ಶತ್ರುಗಳ ವಶವಾಯತು. ಸುಲ್ತಾನರ ಸೈನ್ಯವು ನಿಜಯನದರದ ಸಂಪತ್ತನ್ನು ಕೊಳ್ಳೆ 
ಹೊಡೆಬುತು. ಮುಂದೆ ಪೆನುದೊಂಡ, ಚ೦ದ್ರ೦. ಹೊನೆದೆ ವೆಲ್ಲೂರು ಇವನ್ನು ರಾಜಧಾನಿ 
ಮಾಡಿಕೊ೦ಡು ಆರವೀಡು ಪಂ೦ಶದ ಆಡಆತ ಕ್ರಿ.ಶ. 1646ರವರೆದೆ ನಡೆಂಖತು. 


ಪರಿಣಾಮಗಳು: ವಿಜಯನಗರ ಸಾಮ್ರಾಜ್ಯದ ಅವನತಿಯಿಂದಾಗಿ ದಕ್ಷಿಣ ಭಾರತದಲ್ಲಿ 
ಅನೇಕ ಮಹತ್ವದ ರಾಜಕೀಯ ಬದಲಾವಣೆಗಳಾದವು. ಸಾಮ್ರಾಜ್ಯದ ಉತ್ತರ ಭಾಗವು 
ವಿಜಯಾಪುರ ಮತ್ತು ಗೋಲ್ಕೊಂಡ ರಾಜ್ಯಗಳ ವಶವಾದವು. ಕರ್ನಾಟಕದಲ್ಲಿ ಕೆಳದಿ, 
ಮೈಸೂರು, ಚಿತ್ರದುರ್ಗ ಮುಂತಾದ ಸಾಮಂತರಾಜರು ಸ್ವತಂತ್ರರಾದರು. 


ಪ್ರವಾಸಿಗರು ಕಂಡ ರಾಜಧಾನಿಯ ವೈಭವ 


ವಿಜಯನಗರಕ್ಕೆ ಬಂದಿದ್ದ ಅನೇಕ ಮಂದಿ ವಿದೇಶಿ ಯಾತ್ರಿಕರು ಅಲ್ಲಿನ ವೈಭವ ಹಾಗೂ 
ಆರ್ಥಿಕ ಸಮೃದ್ಧಿಯನ್ನು ಮನಸಾರೆ ಕೊಂಡಾಡಿದ್ದಾರೆ. 


*. ರಾಜಧಾನಿಯನ್ನು ಕುರಿತು ಪೋರ್ಚುಗೀಸ್‌ ಯಾತ್ರಿಕ ಡೊಮಿಂಗೋ ಪಾಯಿಸ್‌, 
“ಎಲ್ಲ ಬಗೆಯ ಸರಕುಗಳಿಂದ ಸಮೃದ್ಧವಾದ ಇಂಥ ನಗರಿಯು ಭೂಮಂಡಲದ 
ಮೇಲೆ ಬೇರೊಂದೆಡೆ ಇಲ್ಲ”, ಎಂದಿದ್ದಾನೆ. ಎಲ್ಲಾ ನಮೂನೆಯ ಮುತ್ತು ಮಾಣಿಕ್ಯ, 
ರತ್ನ, ಪಚ್ಚೆ, ಇಂದ್ರನೀಲ, ಬೆಲೆಯುಳ್ಳ ಬಟ್ಟೆ ಮುಂತಾದವು ಇಲ್ಲಿ ದೊರೆಯುತ್ತಿದ್ದವು 
ಎ೦ಬುದಾಗಿ ಬರೆದಿದ್ದಾನೆ. 


ರಾಜಧಾನಿಯನ್ನು ಸಂದರ್ಶಿಸಿದ್ದ ಪರ್ಷಿಯ (ಇರಾನ್‌) ದೇಶದ ರಾಯಭಾರಿ 
ಅಬ್ದುರ್‌ ರಜಾಕ್‌ ದೇವರಾಯನ ಫನತೆಯನ್ನು ಮನಸಾರೆ ಕೊಂಡಾಡಿದ್ದಾನೆ. 
“ಭೂಮಂಡಲದ ಮೇಲೆ ವಿಜಯನಗರದಂತಹ ಇನ್ನೊಂದು ನಗರವನ್ನು ಕಣ್ಣುಗಳು 
ನೋಡಿಲ್ಲ. ಕಿವಿಗಳು ಕೇಳಿಲ್ಲ”, ಎಂದು ಉದ್ದರಿಸಿದ್ದಾನೆ. 


ಸಮಾಜ, ಆರ್ಥಿಕತೆ, ಧರ್ಮ 


ಸಮಾಜ: ಗ್ರಾಮಸಭೆಯಲ್ಲಿ ಎಲ್ಲ ಜಾತಿಯ ಸದಸ್ಯರಿಗೆ ಪ್ರಾತಿನಿಧ್ಯವಿತ್ತು ಪಟ್ಟಣಗಳಲ್ಲಿ 
ಹ೦ಜಮಾನ ಎ೦ಬ ಮುಸಲ್ಮಾನರ ಸಂಸ್ಥೆಯಿದ್ದು ಅವರ ಪ್ರತಿನಿಧಿಗಳಿಗೆ ನಗರದ ಗಣ್ಯರ 
ಸಭೆಯಲ್ಲಿ ಸ್ಥಾನಮಾನವಿತ್ತು. 


ಸ್ತ್ರೀಯರು ರಾಣಿವಾಸದೊಳಗಿನ ಲೆಕ್ಕಪತ್ರ ಬರೆಯುವುದು, ಕಾವಲು ಕೆಲಸ, 
ರಾಜಕಾಣಿಯರ ಸೇವೆ ಮುಂತಾದವುಗಳನ್ನು ಮಾಡುತ್ತಿದ್ದರು. ಸಾರ್ವಜನಿಕ ಪ್ರದರ್ಶನಗಳನ್ನು 
ನೀಡುತ್ತಿದ್ದ ಜಟ್ಟಿಗಿತ್ತಿಯರೂ ವಿಜಯನಗರದಲ್ಲಿದ್ದರು. ಜನಪ್ರಿಯವಾಗಿದ್ದ ನವರಾತಿ 
ಉತ್ಸವವನ್ನು ರಾಜಧಾನಿಯ ಮಹಾನವಮಿ ದಿಬ್ಬದಲ್ಲಿ ವಿಜ ಂಭಣೆಯಿಂದ ಆಚರಿಸಲಾಗುತ್ತಿತ್ತು. 


ಆರ್ಥಿಕತೆ: ಕೃಷಿಯೇ ಬಹುತೇಕ ಜನರ ಉದ್ಯೋಗವಾಗಿತ್ತು. ವಿಜಯನಗರವು 
ಅಂತಾರಾಷ್ಟ್ರೀಯ "ವ್ಯಾಪಾರದ ಕೇ೦ದ್ರವಾಗಿತ್ತು. ಜಗತ್ತಿನ ದಾನಾ ಕಡೆಯ ವ್ಯಾಪಾರಿಗಳೂ 
ಇಲ್ಲಿಗೆ ಬರುತ್ತಿದ್ದರು. ಅಂಗಡಿಗಳಲ್ಲಿ ಮುತ್ತು ರತ ಗಳನ್ನು ರಾಶಿರಾಶಿಯಾಗಿ ಮಾರುತ್ತಿದ್ದರೆಂದು 
ವಿದೇಶಿ ಪ್ರವಾಸಿಗಳು ವರ್ಣಿಸಿದ್ದಾರೆ. ಸಾಮ್ರಾಜದ ಪಶ್ಚಿಮ ಹಾಗೂ ಪೂರ್ವ ಕರಾವಳಿಗಳಲ್ಲಿದ್ದ 
ಹಲವಾರು ಬಂದರುಗಳ ಮೂಲಕ ಸರಕುಗಳನ್ನು ರಫ್ತು ಮತ್ತು ಆಮದು ಮಾಡಲಾಗುತ್ತಿತ್ತು. 


ಧರ್ಮ: ಎಲ್ಲಾ ಮತಧರ್ಮಗಳು ಸಾಮ್ರಾಜ್ಯದಿ೦ದ ದಾನದತ್ತಿ ಪಡೆಯುತ್ತಿದ್ದವು. ಯಾರಿಗೇ 
ಆಗಲಿ ತಮ್ಮ ಮತವನ್ನು ಅಡಚಣೆ ಇಲ್ಲದೆ ಆಚರಿಸುವ ಸ್ವಾತಂತ್ರ್ಯವನ್ನು ಅರಸರು ನೀಡಿದ್ದರು. 
ವಿಜಯನಗರದಲ್ಲಿ ಮುಸ್ಲಿಮರಿಗಾಗಿ ಮಸೀದಿಗಳನ್ನು ಕಟ್ಟಿಸಲಾಯಿತು. ಅವರನ್ನು ಸೈನ್ಯಕ್ಕೆ 
ಸೇರಿಸಿಕೊಳ್ಳಲಾಗಿತ್ತು ಪೋರ್ಚುಗೀಸರ ಸಂಗಡ ವ್ಯಾಪಾರ ವೃದ್ಧಿಸಿಕೂಂಡ ವಿಜಯನಗರದ 
ಅರಸರು ಕ್ರೈಸ್ತಮತಕ್ಕೂ ಪ್ರೋತ್ಸಾಹಕೊಟ್ಟರು. 


ಸಾಹಿತ್ಯ: ವಿಜಯನಗರ ಕಾಲದಲ್ಲಿ ಸಂಸ್ಕೃತ, ಕನ್ನಡ ಮತ್ತು ತೆಲುಗು ಸಾಹಿತ್ಯ ಸಮೃ ದ್ದವಾಗಿ 
ಬೆಳೆಯಿತು. “ಕನ್ನ ಡದ ಶ್ರೇಷ್ಠ ಕವಿಗಳಾದ ಕುಮಾರವ್ಯಾಸ, ಚಾಮರಸ ಮತ್ತು ರತ್ನಾ ಕರ ವರ್ಣಿ 


ಇದೇ Ry ವಿಜಯನಗರ ಕಾಲವು PR 4 ಸಾಹಿತ್ಯದ ಸುವರ್ಣಯುಗವಾಗಿತ್ತು 


ಕುಮಾರವ್ಯಾಸ (ನಾರಣಪ್ಪ) ರಪಾವೇಶದಿಂದ ಕೂಡಿದ ಕನಿ. 'ದದುಗಿನ ಭಾರತ' ಈತನ 
ಕೃತಿ. ಚಾಮರಸನ 'ಪ್ರಭುಅಂದಅ€ಲೆ' ಅಲ್ಲಮಪ್ರಭುವಿನ ಚಲತ್ರೆಯಾಣದೆ. ಇದೊ೦ದು ಮಹತ್ವದ 
ದ್ರಂಥ. ರತ್ನಾಕರ ವರ್ಣಿಯ 'ಭರತೇಶ ವೈಭವ' ಮನಮೋಹಕ ಶೈಅಯ ಕೃತಿ. 


ಸಂಗೀತ: ವಿಜಯನಗರದ ಅರಸರು ನೃತ್ಯಕಲೆ, ಚಿತ್ರಕಲೆ ಹಾಗೂ ಸಂಗೀತವನ್ನು 
ವಿಶೇಷವಾಗಿ ಪ್ರೋತ್ಸಾಹಿಸಿದರು. ಆ ಕಾಲದಿರಿದ ಕರ್ನಾಟಕ ಸಂಗೀತ ಎಂಬ ಹೆಸರು" 
ಪ್ರಚಲಿತವಾಯಿತು. ಸರಿತರು ಸಂಗೀತವನ್ನು ಬಳಸಿ ಭಕ್ತಿಮಾರ್ಗವನ್ನು ಬೋಧಿಸಿದರು. ಈ 
ಮಾರ್ಗವನ್ನು ದಾಸಪಂಥ ಎನ್ನುವರು. ದಾಸರಲ್ಲಿ ಪುರಂದರದಾಸ ರು" ಮತ್ತು ಕನಕದಾಸರು 
ಪ್ರಮುಖರು. 


ಲಕ್ಷಾಂತರ ಕೀರ್ತನೆಗಳನ್ನು ರಚಿಪಿದ ಪ್ರರಂದರದಾಸರು 'ಹರ್ನಾಟಕ ಪಂತ ಪಿತಾಮಹ' 
ಎನಿಲಿಹೊ೦ಡರು. ಕನಕದಾಸರು ಜನಪಾಮಾನ್ಯ ರಿಂದ ಮೂಡಿಬಂದ ಈವಿ. 'ಮೋಹವ 
ತರಂಗಿಣಿ”, "ರಾಮಧಾನ್ಯ ಚರಿತ್ರೆ. 'ವಳಚರಿತ್ರೆ' 'ಹಲಿಭಕ್ಕಿಪಾರ” ಇವರ ಪ್ರಮುಖ 
ಕೃತಿಗಳು. 


ಚಟುವಣಕೆ: ಕರ್ನಾಟಕದ ಭಕ್ತಿ ಪಂಥದ ಹಲಿದಾಪರ ವಿಚಾರ ಪಂದ್ರಹಿಪಿ, ಅವರ ಹುಲಿತು 
ಒ೦ದು ಪುಟ ಪ್ರಬಂಧ ಬರೆಂಬಲಿ. 


ಶಿಲ್ಪಕಲೆ: ವಿಜಯನಗರದ ಕಾಲದಲ್ಲಿ ಕಟ್ಟಡ ರಚನೆಯನ್ನು ಕಣಶಿಲೆಯಿಂದ (ಗ್ರ್ಯಾನೈಟ್‌) 
ಮಾಡಲಾಯಿತು. ದಕಿಣ ಬಾರತದ. ಹಿ೦ದಿನ ಎಲ್ಲ ದೇವಾಲಯಗಳಿಗೆ ಪೆ ಎತ್ತರದ 
ರಾಯಗೋಪುರ, ಸುಂದರ ಕಲಾಣ ಮಂಟಪಗಳನ್ನು ಒದಗಿಸಲಾಯಿತು. ಹೀಗೆ ನೂರಾರು 
ಕಡೆ ಇಂಥ ರಚನೆಗಳು ಸಾವಿರಾರು ಕೈಗಳಿಗೆ ದುಡಿಮೆ ನೀಡಿದವು. 


ಹಂಪಿ: ಹಜಾರ ರಾಮಸ್ವಾಮಿ, ವಿಜಯ ವಿಠಲಸಾಮಿ, ಕೃಷ್ಣಸ್ವಾಮಿ, ಅಚ್ಚುತರಾಯ 
ಮುಂತಾದ ಸುಂದರ ದೇವಾಶಿಯಗಳು ಹಂಪಿಯಲ್ಲಿಸೆ ವಠಲಸ್ಟಾಮಿ ದೇವಾಲಯದ 


ಕಿರುಸ್ತ೦ಭಗಳನ್ನು ತಟ್ಟಿದರೆ ಸಪ್ಪಸ್ತರಗಳು ಹೊರಡುತ್ತವೆ. 


ಚಿತ್ರ 22 - ಹಜಾರ ರಾಮಸ್ವಾಮಿ ದೇವಾಲಯ, ಹಂಪಿ 


* ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ, ರಾಮೇಶ್ವರ ದೇವಾಲಯದ ಸಾವಿರ 
ಕಂಬಗಳ ಮಂಟಪ ಮತ್ತು ಮೂಡಬಿದಿರೆಯ ಸಾವಿರ ಕಂಬದ ಬಸದಿ (ತ್ರಿಭುವನ ತಿಲಕ 
ಚೂಡಾಮಣಿ) ವಿಜಯನಗರ ಕಾಲದ್ದು. 


ಚಿತ್ರ 2.3 - ವಿದ್ಯಾಶಂಕರ ದೇವಾಲಯ, ಶೃಂಗೇರಿ 


* ಏಕಶಿಲಾ ವಿಗ್ರಹಗಳು: ಇದೇ ಕಾಲದಲ್ಲಿ ಭಾರಿ ಗಾತ್ರದ ಏಕಶಿಲಾ ವಿಗ್ರಹಗಳನ್ನು 
ಕೆತ್ತುವ ಶೈಲಿ ರೂಢಿಗೆ ಬಂದಿತು. ಹಂಪಿಯಲ್ಲಿರುವ ಅಂಥ ಶಿಲ್ಪಗಳೆಂದರೆ ಸಾಸು 
ಗಣೇಶ, ಡರ ಗಣೇಶ ಹಾಗೂ ಉಗ್ರನರಸಿಂಹ. ವಿಠಲಸ್ವಾಮಿ ದೇವಾಲಯದ 
ಮುಂಭಾಗದಲ್ಲಿರುವ ಏಕಶಿಲಾರಥ ಅತ್ಯಂತ ಸುಂದರವಾಗಿದೆ. ಇದು ಗರುಡನ ಗುಡಿಯಾಗಿದೆ. 
ಕಾರ್ಕಳ ಮತ್ತು ವೇಣೂರಿನಲ್ಲಿ ಬಾಹುಬಲಿಯ ಏಕಶಿಲಾ ವಿಗ್ರಹಗಳು ಶಿಲ್ಪಕೌಶಲ್ಯಕ್ಕೆ 
ಸಾಕ್ಷಿಯಾಗಿವೆ. ಲ್ಲೇ 


ಚಿತ್ರ 2.4 - ಸಾಸಿವೆಕಾಳು ಗಣೇಶ, ಹಂಪಿ ಚಿತ್ರ 2.5 - ಉಗನರಸಿಂಹ, ಹಂಪಿ 


4; 
AS 


ಚಿತ್ರ 2.6-ಕಲ್ಲಿನ ರಥ, ಹಂಪಿ 


ಕಾಲಗಣನೆ (ಕ್ರಿ.ಶ.) 
ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ - 1336 
ಸಾಮ್ರಾಜ್ಯದ ಆಳ್ವಿಕೆಯ ಕಾಲ — 1336-1646 
ಕೃಷ್ಣದೇವರಾಯನ ಆಳ್ವಿಕೆಯ ಕಾಲ 1509-1529 
ರಕ್ಕಸತಂಗಡಿ ಕದನ ಜನವರಿ 23, 1565 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 
1 ಸಂಗಮ ವಂಶದ ಅತ್ಯುನ್ನತ ದೊರೆ ಯಾರು? 
2 ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಮ್ರಾಟ ಯಾರು? 
3 ಹಂಪಿಯ ಮುಖ್ಯ ದೇವಾಲಯಗಳು ಯಾವುವು? 


ಕುಮಾರವ್ಯಾಸನ ಕೃತಿ ಯಾವುದು? 
ಕೃಷ್ಣದೇವರಾಯನ ಕೃತಿಗಳನ್ನು ತಿಳಿಸಿ. 


ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯ ದೇಶದ ರಾಯಭಾರಿಯ ಹೆಸರನ್ನು 
ತಿಳಿಸಿ. ವಿಜಯನಗರದ ಕುರಿತಾಗಿ ಅವನು ಏನು ಹೇಳಿದ್ದ? 


ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರನ್ನು ಹೆಸರಿಸಿ. 


ಚಟುವಟಹೆದಳು 

1 ವಿಜಯನದರ ಕಾಲದ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪರಳ ಜಿತ್ರಗಳನ್ನು 
ವಿವರಣೆಯೊಂವಿದೆ ಪಂದ್ರಹಿಲಿ. 
ಪುರಂದರ ಮತ್ತು ಕನಕದಾಸರ ಒಂದೆರಡು ಕೀರ್ತನೆದಳು ಮತ್ತು ಗದುಗಿನ ಭಾರತದ 
ನಾಲ್ಪೈದು ಪದ್ಯದಳನ್ನು ಪಂದ್ರಹಿಪಿ ದುಂಪಾಗಿ ಹಾಣಿ. 
ವಿಜಯನದರ ಪಾಮ್ರಾಜ್ಯದ ಪ್ರಮುಖ ಪ್ಕ್ಯಾರಕದಳ ಭಾವಚಿತ್ರಗಳನ್ನು ವಿವರಣೆಯೊಂದಿದೆ 
ಪಂದ್ರಹಿಲಿ. 
ಹಂಪಿದೆ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ಳ. ಪ್ರವಾಸದ ನ೦ತರ ನಿಮ್ಮ ಅನುಭವಗಳನ್ನು 


ಪ್ರಬಂಧ ರೂಪದಲ್ಲಿ ಬರೆಂಖರಿ. 


ಪ್ರತಿಯೊಬ್ಬ ಮಾನವನಲ್ಲೂ ಸುಪ್ತವಾಗಿರುವ ದೈವಿ ಶಕ್ತಿಯನ್ನು ಪ್ರಕಟದೊಳಪಿ, 
ಪ್ರಕಾಶಿಸುವಂತೆ ಮಾಡುವುದೇ ನಿಜವಾದ ಧಮ! 
-ಸ್ಟಾಮಿ ವಿವೇಕಾನಂದ 


ಪಾಠದ ಪರಿಚಯ 

ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯಾದ (1336) ಅಲ್ಪಕಾಲದಲ್ಲೇ ಬಹಮನಿ ರಾಜ್ಯವು 
ಉದಯಿಸಿತು (1347). ಕೃಷ್ಣಾನದಿ ಈ ಎರಡೂ ರಾಜ್ಯಗಳ ಸಮಾನ ಎಲ್ಲೆ - ಕೃಷ್ಣೆಯ 
ಉತ್ತರದಲ್ಲಿ ಬಹಮನಿ ರಾಜ್ಯವಿದ್ದರೆ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವಿದ್ದಿತು. ಉತ್ತರದಲ್ಲಿ 
ಕೃಷ್ಣ ಮತ್ತು ದಕ್ಷಿಣದಲ್ಲಿ ತುಂಗಭದ್ರಾ ನದಿಗಳ ನಡುವಿನ ಪ್ರದೇಶವೇ ಫಲವತ್ತಾದ ರಾಯಚೂರು 
ದೋಅಬ್‌. ಈ ದೋಕಅಬ್‌ಗಾಗಿ . ಎರಡೂ ಸಾಮ್ರಾಜ್ಯಗಳು ನಿರಂತರವಾಗಿ ಯುದ್ಧಗಳನ್ನು 
ನಡೆಸಿದ್ದವು. ಕಾಲಗತಿಯಲ್ಲಿ ಅಧಿಕಾರಕ್ಕಾಗಿ ಬಹಮನಿ ರಾಜ್ಯ ದಲ್ಲಿ ಅಂತಃಕಲಹಗಳು ನಡೆದು ಅದು 
ವಿಭಜನೆಗೊಂಡಿತು (1489). ಅದೇ ಪ್ರದೇಶದಲ್ಲಿ ಐದು ಸಾದಿ ಮನೆತನಗಳು: ಟು 
ಅವುಗಳಲ್ಲಿ ವಿಜಯಾಪುರದ ಆದಿಲ್‌ ಷಾಹಿಗಳು. ಪ್ರಮುಖರು. 4 

ಈ ಪಾಠದಲ್ಲಿ ಬಹಮನಿ ರಾಜ್ಯದ ಸುಲ್ತಾನ್‌ ಫಿರೋಜ್‌ಷಾ ಹಾಗೂ; ಜ್‌ ಪ್ರಸಿದ್ದ ಮಂತ್ರಿ 
ಮಹಮ್ಮದ್‌ ಗವಾನನ ಸಾಧನೆಗಳನ್ನು ಏವೆರಿಸಲಾಗಿದೆ. ಇದರೊಂದಿಗೆ ಬಹಮನಿ ರಾಜ್ಯದ 
ಮತ್ತು ಅದಿಲ್‌ಷಾಹಿಗಳ ಅವಿಸ್ಮರಣೀಯ ಕೂಡುಗೆಗ$ನ್ನು ವಣಿ ಸಲಾಗಿದೆ. 


002020೬ ಮತ್ತು ನ ್‌ ಮು: ಕೊಡುಗೆಗಳನ್ನು ತಿಳಿಯುವುದು. 
ಬಹಮನಿ ಮತ್ತು ವಿಜಯಾಪುರಿ' ಸುಲ್ತಾನರು ಸಾಹಿತ್ಯ, ಕಲೆ ರ ವಾಸ್ತುಶಿಲ್ಪಕ್ಕೆ 
ನೀಡಿರುವ ಅಮೋಘ ಕೊಡುಗೆಗಳನ್ನು" ಪ್ರಶಂಸಿಸುವುದು. 

ಭೂಪಟದಲ್ಲಿ ಬಹಮನಿ ರಾಜ್ಯಕ್ಕೆ ಸಂಬಂಧಿಸಿದ ಮುಖ್ಯ ಐತಿಹಾಸಿಕ ಸ್ಥಳಗಳನ್ನು 
ಗುರುತಿಸುವುದು. ನಿ 


[2] ಬೀದರ್‌ ನಗರವು ಕರ್ನಾಟಕ ಉತ್ತರದ ತುತ್ತತುದಿಯಲ್ಲಿರುವ ಒಂದು ಐತಿಹಾಸಿಕ 
ಸ್ಥಳ. ಅದು ಒಂದು ಶತಮಾನ ಕಾಲ ಬಹಮನಿ ಸುಲ್ತಾನರ ರಾಜಧಾನಿಯಾಗಿ ಮೆರೆಯಿತು. 
ಹಿಂದಿನ ಪುಟದಲ್ಲಿ ಅಲ್ಲಿರುವ ಭವ್ಯ ರಚನೆಯೊಂದನ್ನು ನೋಡಿ. 


ಬಹಮನಿ ರಾಜ್ಯದ ಭೂಪಟವನ್ನು ನೋಡಿ. ರಾಜ್ಯವು ಈಗಿನ ಕರ್ನಾಟಕ, ಮಹಾರಾಷ್ಟ್ರ 
ಮತ್ತು ಆಂಧ್ರ ಪ್ರದೇಶದ ಭಾಗಗಳನ್ನು "ಒಳಗೊಂಡಿತ್ತು “ಕೃಷ್ಣಾ ನದಿ ರಾಜ್ಯದ ದಕ್ಷಿಣದ ಗಡ್‌ 
ಪ್ರಾರಂಭದಲ್ಲಿ ಕಲಬುರಗಿ, ನಿಕರ. ಬೀದರ್‌ ಅದರ ರಾಜಧಾನಿಯಾಗಿತ್ತು 


ಭೂಪಟ 7 
ಬಹಮನಿ ರಾಜ್ಯ 
(ಕ್ರಿಶ 15ನೇ ಶತಮಾನ) 


ಬಹಮನಿ ಮತ್ತು ವಿಜಯನಗರ ನೆರೆಹೊರೆಯ ರಾಜ್ಯಗಳಾಗಿದ್ದು, ಅವುಗಳೊಳಗೆ ಆಗಾಗ 
ಸಂಘರ್ಷಗಳು ನಡೆಯುತ್ತಲೇ ಇದ್ದುವು. 


ಫಿರೂಜ್‌ಷಾ 


ಫಿರೂಜ್‌ಷಾ ಬಹಮನಿ ವಂಶದಲ್ಲೇ ಶ್ರೇಷ್ಠನಾದ ಅರಸು. ಇವನು ನ್ಯಾಯಪರ, 
ಉದಾರಿ ಹಾಗೂ ದೈವಭಕ್ತ ಈತನು ಕುರಾನಿನ ಪ್ರತಿಗಳನ್ನು ತಯಾರಿಸಿ ತನ್ನ ಜೀವನಾಂಶ 
ಸಂಪಾದಿಸುತ್ತಿದ್ದ. 


ಲೇಖಕನೂ ಬಹುಭಾಷಾವಿಶಾರದನೂ ಆಗಿದ್ದ ಫಿರೂಜನಿಗೆ ಜ್ಯಾಮಿತಿ ಮತ್ತು 
ಧರ್ಮಶಾಸ್ತ್ರಗಳಲ್ಲಿ ಪರಿಣತಿ ಇತ್ತು. ಇವನು ದೌಲತಾಬಾದ್‌ನಲ್ಲಿ (ಮಹಾರಾಷ್ಟ್ರ ಆಕಾಶ 
ವೀಕ್ಷಣಾಲಹುವನ್ನು ಸ್ಥಾಪಿಸಿದ್ದ. ಈತನು ರಾಜಧಾನಿ ಕಲಬುರಗಿಯ ಸೌಂದರ್ಯವನ್ನು 
ಹೆಚ್ಚಿಸಿದನಲ್ಲದೆ ಭೀಮಾ ನದಿಯ ತಟದಲ್ಲಿ ಫಿರೋಜಾಬಾದ್‌ ಎಂಬ `ಹೊಸ ನಗರವನ್ನು. 
ಕಟ್ಟಸಿದ. ಇವನ ಕಾಲದಲ್ಲಿ ರಾಜ್ಯಕ್ಕೆ ಬಂದಿದ್ದ ಸೂಫಿ ಸಂತ 'ಬ೦ದೇನವಾಜರಿಗೆ ಚ 
ಗ್ರಾಮಗಳನ್ನು ಉಂಬಳಿಯಾಗಿ ನೀಡಿದನು. ಬಂದರುಗಳ ವಿಕಾಸಕ್ಕೆ ವಿಶೇಷ ಗಮನವಿತ್ತ. 
ಇದರಿಂದ ವಿದೇಶಿ ವ್ಯಾಪಾರಕ್ಕೆ ಪ್ರೋತ್ಸಾಹ ಸಿಕ್ಕಿತು. 


ಮಹಮ್ಮದ್‌ ಗವಾನ್‌ 


ಬಹಮನಿ ರಾಜ್ಯದ ಇತಿಹಾಸದಲ್ಲಿ ಅದನ್ನಾಳಿದ ಸುಲ್ತಾನರಿಗಿ೦ತಲೂ ಹೆಚ್ಚು ಖ್ಯಾತಿ 
ಗಳಿಸಿದವನು ಮಹಮ್ಮದ್‌ ಗವಾನ್‌. ಪರ್ಷಿಯನ್‌ ಮೂಲದ ಇವನು ಮೂರನೇ ಮಹಮ್ಮದ್‌ 
ಸುಲ್ತಾನನ ಮುಖ್ಯಮಂತ್ರಿಯಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿದನು. 


ಸಾಧನೆಗಳು 
ಗವಾನ್‌ ಯದ್ಧವಿದ್ಯೆಯಲ್ಲಿ ನಿಪುಣನಾಗಿದ್ದು ರಾಜ್ಯವನ್ನು ವಿಸ್ತರಣೆ ಮಾಡಿದನು. 
ಆಡಳಿತವು ಇಸ್ಲಾಮೀ ಕಾನೂನುಗಳನ್ನು ಆಧರಿಸಿತ್ತು. 
ಕಂದಾಯ ಮತ್ತು ಅಂಚೆ ವ್ಯವಸ್ಥೆಯನ್ನು ಚುರುಕುಗೊಳಿಸಿದನು. 


ಭೂಮಿಯ ಫಲವತ್ತತೆ, ನೀರಾವರಿ ಸೌಲಭ್ಯಗಳನ್ನು ಗಮನಿಸಿ ಭೂಕಂದಾಯವನ್ನು 
ನಿಗದಿ ಮಾಡಿದನು. 


ಜನರಿಗೆ ಕಿರುಕುಳ ಕೊಡುವ ತೆರಿಗೆಗಳನ್ನು ರದ್ದುಪಡಿಸಿದನು. 


ಸ್ವತಃ ವಿದ್ವಾಂಸನಾಗಿದ್ದ ಮಹಮ್ಮದ್‌ ಗವಾನ್‌ ಬೀದರ್‌ನಲ್ಲಿ ಮದ್ರಸಾ 
(ಮಹಾವಿದ್ಯಾಲಯ) ಸ್ಥಾಪಿಸಿದನು. ಇದು ಇಸ್ಲಾಂಮತ ಮತ್ತು ಕಾನೂನು 


ಶಿಕ್ಷಣವನ್ನು ಪ್ರೋತ್ಸಾಹಿಸಿತು. ಇಲ್ಲಿ ಖಗೋಳಶಾಸ್ತ್ರ ಗಣಿತ, ಇತಿಹಾಸ ಇತ್ಯಾದಿಗಳ 
ಅಧ್ಯಯನ ಕೂಡ ನಡೆಯುತ್ತಿತ್ತು. ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಹಾಗೂ 
ವಿದ್ಯಾರ್ಥಿನಿಲಯದ ಸೌಕರ್ಯಗಳಿದ್ದವು. ಮದಸಾದ ಗ್ರಂಥಾಲಯದಲ್ಲಿ ಸುಮಾರು 
3,000 ಹಸ್ತಪತಿಗಳಿದ್ದವು. 


ಒಟ್ಟಿನಲ್ಲಿ ಬಹಮನಿ ರಾಜ್ಯದ ಮುನ್ನಡೆಗೆ ಮಹಮ್ಮದ್‌ ಗವಾನ್‌ ಶ್ರೇಷ್ಠ ಕೊಡುಗೆ 
ನೀಡಿದನು. ಹೀಗಿದ್ದರೂ ರಾಜ್ಯದ ಸರದಾರರು ಗವಾನನ ಸಾಧನೆಗಳನ್ನು ಕಂಡು 
ಮತ್ಸರಪಟ್ಟರು. ಒಳಸಂಚು ನಡೆಸಿ ಈತನನ್ನು ಕೊಲ್ಲಿಸಿದರು. ಗವಾನನ ಸಮಾಧಿಯ ಮೇಲೆ, 
“ಮುಗ್ಧ ಗವಾನನನ್ನು ಕೊಲೆಮಾಡಲಾಯಿತು”, ಎ೦ಬ ಉಲ್ಲೇಖವಿದೆ. 


ಗವಾನನ ನಂತರ ಅಧಿಕಾರಕ್ಕಾಗಿ ಅಂತಃಕಲಹಗಳು ನಡೆದು ರಾಜ್ಯವು ವಿಭಜನೆಗೊಂಡು 
ಐದು ಹೊಸ ರಾಜ್ಯಗಳು ಹುಟ್ಟಿದವು. 


ಈ ಐದು ರಾಜ್ಯದಳೆಂದರೆ * ಜಾಪುರದ ಅವಿಲ್‌ಪಾಹಿ. * ಬಂದಲವಿವ ಬಲೀದ್‌ಷಾಹಿ 
* ದರೊಂಲ್ಡೊಂಡದ ಹುತುಬ್‌ಷಾಹ * ಅಹ್ಯದ್‌ನಗರದ ನಿಜಾಂಪಾಹಿ ಹಾಡೂ * ಬರಾಲಿವ 
ಇವುದ್‌ಷಾಹಿ. ಈ ಪೈಕಿ ಮೊದಲ ಎರಡು ಕರ್ನಾಟಕದಲ್ಲಿ ರಠಾಜಧಾನಿದಳನ್ನು ಹೊಂವಿದ್ದವು. 


ಬಹಮನಿ ರಾಜ್ಯದ ಆಡಳಿತವು ಇಸ್ಲಾಮೀ ಕಾನೂನುಗಳ ಪ್ರಕಾರ ನಡೆಯುತ್ತಿತ್ತು. 
ಸುಲ್ತಾನನು ಆಡಳಿತದ ಪ್ರಮುಖನಷ್ಟೇ ಅಲ್ಲ, ಶ್ರೇಷ್ಠ ನ್ಯಾಯಾಧೀಶ, ಉಚ್ಚ ಸೇನಾಧಿಕಾರಿ 
ಹಾಗೂ ಧಾರ್ಮಿಕ ಪ್ರಮುಖನಾಗಿದ್ದನು. ಅವನನ್ನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ 
ಎಂದು ನಂಬಲಾಗಿತ್ತು. 


ಆಡಳಿತದ ಉನ್ನತ ಹುದ್ದೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರನ್ನು ನೇಮಿಸಲಾಗುತ್ತಿತ್ತು 
ಅಧಿಕಾರಿಗಳಿಗೆ ಜಹಗೀರುಗಳನ್ನು ನೀಡುತ್ತಿದ್ದರು. ಹಿಂದೂ ಜಹಗೀರುದಾರರ ಸಂಖ್ಯೆ 
ಕಡಿಮೆಯಿತ್ತು. 


ಪಾರಂಪಾರಿಕ ಹಿಂದೂ ಪದ್ಧತಿಯಂತೆ ಭೂಮಿಯ ಉತ್ಪನ್ನದ ಆರನೆಯ ಒಂದು 
ಭಾಗವನ್ನು ಕಂದಾಯವಾಗಿ ಸುಲ್ತಾನರು ಸಂಗಹಿಸುತ್ತಿದ್ದರು. ಅಕ್ಕಿ, ಗೋಧಿ, ಜೋಳ ಹಾಗೂ 
ಬೇಳೆಕಾಳುಗಳು ದಿನನಿತ್ಯದ ಆಹಾರ ವಸ್ತುಗಳಾಗಿದ್ದವು. 


ರಾಜಮನೆತನದವರು ಮತ್ತು ಸರ್ದಾರರು ವಿಲಾಸಿ ಜೀವನ ನಡೆಸುತ್ತಿದ್ದರು. 
ಜನಸಾಮಾನ್ಯರ ಸ್ಥಿತಿಗತಿ ಉತ್ತಮವಾಗಿರಲಿಲ್ಲ. ಜೈನ ಮತ್ತು ಕ್ರೈಸ್ತ ಸಮುದಾಯಗಳು 
ರಾಜ್ಯದಲ್ಲಿದ್ದುವು. ಸೂಫಿ ಪಂಥವು ಪ್ರಬಲವಾಗಿತ್ತು 


ಬಹಮನಿ ಸುಲ್ತಾನರ ಸಾಂಸ, ತಿಕ ಕೊಡುಗೆ 


ಸಾಹಿ ಹಿತ್ಯ: ಬಹಮನಿ ಸುಲ್ತಾನರು ಪರದೇಶದ ಎದ್ವಾಂಸರಿಗೆ ಆಶ್ರಯ ನೀಡಿದರು. ಅರಬ್ಬಿ 
ಮತ್ತು ಪಾರಸಿ ಸಾಹಿತ್ಯವು ಇದರಿಂದ ಪ್ರೋತ್ಸಾಹ ನಡೆಯಿತು. ` ಬಂದೇನವಾಜ್‌ ಎಂಬ 
ಖ್ಯಾತ ಸೂಫಿ ಸಂತ ಹಾಗೂ ಗಂಥಕಾರ ಇದೇ ಕಾಲದವರು. ಇವರು ಮತ್ತು ಇನ್ನಿತರ 


ವಿದೇಶಿ ವಿದ್ವಾಂಸರು ಬಳಸಿದ ಭಾಷೆ `ದಖನಿ' ಎಂದು ಪ್ರಸಿದ್ಧವಾಯಿತು. ಮುಂದೆ ಇದೇ 


ಉರ್ದು ಭಾಷೆಯ ಬೆಳವಣಿಗೆಗೆ ಕಾರಣವಾಯಿತು. 


ವಾಸ್ತುಶಿಲ್ಪ: ಬಹಮನಿಗಳ ಇತಿಹಾಸವು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. 
ಅವರು ಕೆಲಬುರಗಿ, ಬೀದರ್‌ ಮತ್ತು ಇತರ ಸ್ಥಳಗಳಲ್ಲಿ ಬಿಟ್ಟುಹೋಗಿರುವ ಕಟ್ಟಡಗಳು 
ಹಿಂದೂ-ಮುಸ್ಲಿಂ ಶೈಲಿಯಲ್ಲಿವೆ. ಇದು' ದಖನಿ ಕೈಕೆಯಿಂದು ಪ ಪರಿಚಿತವಾಗಿದೆ. ಬಹಮೆನಿಗಳ 
ಮೊದಲ ರಚನಯ(ದರೆ ಕಲಬುರಗಿಯ ಹ ಮಸೀದಿ. ಇದು ಮುಹಮ್ಮದ್‌ಷಾನ ರಚನೆ. 
ಚಿಕ್ಕಚಿಕ್ಕ ಗುಮ್ಮಟಗಳಿ೦ದ ಕೂಡಿರುವ ಇಲ್ಲಿನ ಸಭಾಂಗಣ ಆಕರ್ಷಕವಾಗಿದೆ. ಕಲಬುರಗಿಯ 
ಬಳಿ ಸುಲ್ತಾನರ ಸಮಾಧಿಗಳಿವೆ. ಅವು ಬೃಹತ್‌ ಗಾತ್ರದ ಗುಮ್ಮಟಗಳುಳ್ಳ ರಚನೆಗಳು. 
ಬಂದೇನವಾಜರ ಸಮಾಧಿ ಕಲಬುರಗಿಯ ಇನ್ನೊಂದು ಪ್ರಮುಖ ರಚನೆ. ಬೀದರ್‌ನ 
ಸೋಲಾಖಾಂಬ್‌ ಮಸೀದಿ ಮತ್ತು ಕೋಟೆಯೊಳಗಿನ ಇುಂಡರೆ ಅರಮನೆಗಳು ಪ ಪ್ರಸಿದ್ಧವಾಗಿವೆ. 
ಈ ಕಟ್ಟಡಗಳು ಅಲಂಕಾರ, ಕೆತ್ತನೆ, ಮರದ ಕುಸುರಿ. ಕೆಲಸಗಳನ್ನು ೫.೬ “ಬೀದರ್‌ 
ಬಳಿಯ ಅಷ್ಟೂರಿನ ಹನ್ನೆ! ರಡು ಸಮಾಧಿಗಳು ಸೊಗಸಾಗಿವೆ. ಬಹಮನಿ ಕಾಲದ ಕಟ್ಟಡಗಳಲ್ಲಿ 
ಅತ್ಯಂತ ಪ್ರಮುಖ ರಚನೆಯೆಂದರೆ ಗವಾನನು. ಕಟ್ಟಿಸಿದ ಮದರಸಾ. ಇದು 76 ಮೀ. (250 


ಅಡಿ) ಉದ್ದ ಹಾಗೂ ಮೂರು ಮಜಲಿನ (ಮಾಳಿಗೆಯ) ರಚನೆ. ಮದ್ರಸಾದೊಳಗಿರುವ 
ಮಸೀದಿಯು ಇನ್ನೂ ಭದ್ರ ಸ್ಥಿತಿಯಲ್ಲಿದೆ. ಐದು ಶತಮಾನಕ್ಕೂ ಹಿಂದಿನ ಮದ್ರಸಾ ಕಟ್ಟಡ 
ತನ್ನ ಹಿಂದಿನ ಘನತೆಯನ್ನು ಸಾರಿ ಹೇಳುವಂತಿದೆ. 


ಚಿತ್ರ 33 - ಬಂದೇನವಾಜರ-ಸಮಾಧಿ/ಕಲಬುರಗಿ 


ವಿಜಯಾಪುರದ ಆದಿಲ್‌ಹಾಹಿಗಳು 


ಷಾಹಿಗಳ ಪೈಕಿ ವಿಜಯಾಪುರದ ಆದಿಲ್‌ಷಾಹಿ ಪ್ರಮುಖವಾಗಿತ್ತು. ಆದಿಲ್‌ಷಾಹಿಗಳು 
ಕರ್ನಾಟಕದಲ್ಲಿ ಎರಡು ಶತಮಾನಗಳ ಕಾಲ ಆಳ್ವಿಕೆ ನಡೆಸಿದರು. 


ಎರಡನೆಯ ಇಬ್ರಾಹಿಂ: ಎರಡನೆಯ ಇಬ್ರಾಹಿಂ ವಿಜಯಾಪುರದ ಸುಲ್ತಾನರಲ್ಲಿ 
ಶ್ರೇಷ್ಠನಾದವನು. ಈತನ ಕಾಲದಲ್ಲಿ ರಾಜ್ಯವನ್ನು ವಿಸ್ತಾರಗೊಳಿಸಲಾಯಿತ್ತಲ್ಲದೆ” ಅದು 
ಸಮೃದ್ಧಿಯನ್ನು ಕಂಡಿತು. ವ್ಯಾಪಾರ, ವಾಣಿಜ್ಯ ಹೆಚ್ಚಿತು. ಇಬ್ರಾಹಿ೦ ಧೆರ್ಮಸಹಿಷ್ಟು 
ಅರಸನೌಗಿದ್ದು "ಅನೇಕ ಹಿಂದು ವಿದ್ವಾಂಸರು, ಕವಿಗಳು "ಮತ್ತು ಸಂಗೀತಗಾರರಿಗೆ ಆಶ್ರಯ 
ನೀಡಿದನು. ತೆನ ಅರಮನೆಯ ಕೋಡೆಯಲ್ಲಿನ ದತ್ತ ದೇವಾಲಯವನ್ನು ದುರಸ್ತಿ ಮಾಡಿಸಿ 
ಪೂಜೆಗೆ ವ್ಯವಸ್ಥೆ ಮಾಡಿದ್ದನು. ಹಿ೦ದು- 'ಮುಸ್ಲಿ6' ಸಾಂಸ್ಕೃತಿಕ ಏಕತೆಗಾಗಿ “ಇಬ್ರಾಹಿಂ 
ಶ್ರಮಿಸಿದನು. ಉರ್ದುಭಾಷೆಯಲ್ಲಿ “ಕಿತಾಬ್‌-ಇ- “ನವರಸ್‌' ಉಂಬ ಪುಸ್ತಕವನ್ನು ಬರೆದು 
ಹಿಂದೂ ಸಂಗೀತವನ್ನು ಮುಸಲ್ಮಾನರಲ್ಲಿ ಜನಪ್ರಿಯಗೊಳಿಸಲು ಇವನು ಯತ್ನಿಸಿದ. ಈ 
ಕೃತಿ ಹಿಂದು ದೇವತೆಗಳಾದ ಸರಸ್ವತಿ, ಗಣಪತಿ, ಭೈರವ ಮುಂತಾದವರ ಸುತಿಯಿಂದ 
ಆರಂಭವಾಗುತ್ತದೆ. ಅವನು ಸ್ವತಃ ಒಳ್ಳೆಯ ಸಂಗೀತಗಾರನಾಗಿದ್ದನು. ಭವ್ಯ ಕಟ್ಟಡ" ಇಬ್ರಾಹಿಂ 
ರೋಜಾ ಇವನೆದೇ PENNE, 


ಚಿತ್ರ 35 ; ಇಬಾಹಿಂ ರೋಜಾ, ವಿಜಯಾಪುರ 
ಇಬ್ರಾಹಿಂನ ಉತ್ತರಾಧಿಕಾರಿ ಮುಹಮ್ಮದ್‌ ವಿಜಯಾಪುರದ ಅದ್ಭುತ ಕಟ್ಟಡ 
ಗೋಲಗುಂಬಜ (ಗೋಳಗುಮ್ಮಟ)ವನ್ನು ಕಟ್ಟಸಿದವನು. ಅಸಾರ್‌ಮಹಲ್‌ ಅವನ ಇನ್ನೊಂದು 
ಸುಂದರ ರಚನೆ 


ಚಿತ್ರ 36 - ಗೋಲಗುಂಬಜ, ವಿಜಯಾಪುರ 


ಚಿತ್ರ 3.7 - ಅಸಾರ್‌ಮಹಲ್‌, ವಿಜಯಾಪುರ 


ಮುಹಮ್ಮದನ ಅನಂತರ ವಿಜಯಾಪುರ ರಾಜ್ಯವು ದುರ್ಬಲವಾಯಿತು. ದಕ್ಷಿಣ 
ಭಾರತದಲ್ಲಿ ಮೊಗಲರ ಆಕ್ರಮಣಗಳು ಹಾಗೂ ವಿಜಯಾಪುರ ರಾಜ್ಯಕ್ಕೆ ಮರಾಠರು ನೀಡುತಿದ್ದ 
ಕಿರುಕುಳಗಳು ಇದಕ್ಕೆ ಕಾರಣ. ಔರಂಗಜೇಬನು ವಿಜಯಾಪುರವನ್ನು ನಸೋಲಿಸುವುದರೊಂಪಿಗೆ 
ಆದಿಲ್‌ಷಾಹಿ ಆಡಳಿತ ಕೊನೆಗೊಂಡಿತು. 


ವಾಸ್ತುಶಿಲ್ಪ 


ಕರ್ನಾಟಕದ ವಾಸುಶಿಲದ ಇತಿಹಾಸದಲ್ಲಿ ಆದಿಲ್‌ಷಾಹಿಗಳ ರಚನೆಗಳಿಗೆ ಮುಖ್ಯವಾದ 
ಸ್ಥಾನವಿದೆ. ಅವರ ರಚಸೆಗಳೆಂದರೆ-ಅರಮನೆ; ಕೋಟೆ, ಮಸೀದಿ ಮತ್ತು ಸಮಾಧಿಗಳು. 


* ವಿಜಯಾಪುರದ ಕೋಟೆ ಭಾರೀ ರಚನೆಯಾಗಿದ್ದು 96 ಕೊತ್ತಲಗಳು ಹಾಗೂ ಆರು 
ಮಹಾದ್ವಾರಗಳನ್ನು ಹೊಂದಿದೆ. ಅರಮನೆಗಳಲ್ಲಿ ಗಗನಮಹಲ್‌ 'ಭವ್ಯವಾಗಿದೆ. ಅಸಾರ್‌ 
ಮಹಲ್‌ನೆಲ್ಲಿ ವರ್ಣರಂಜಿತ ಚಿತ್ರಗಳಿರುವ ಕೊಠಡಿಗಳಿವೆ. . ವಿಜಯಾಪುರದ ಜುಮಾ 
ಮಸೀದಿಯು ಸುಂದರವಾಗಿದೆ. 


ಚಿತ್ರ 39 - ಜುಮಾ ಮಸೀದಿ, ವಿಜಯಾಪುರ 


ಆದಿಲ್‌ಷಾಹಿ ರಚನೆಗಳಲ್ಲಿ ಸಮಾಧಿ ಕಟ್ಟಡಗಳೇ 
ತೀರ ಭವ್ಯವಾದವುಗಳು. ಅವಳಿ ರಚನೆಯಾದ 
ಇಬ್ರಾಹಿಂ ರೋಜಾದಲ್ಲಿ ಒಂದು ಕಟ್ಟಡವು 
ಮಸೀದಿಯೂ ಮತ್ತೊಂದು ಸಮಾಧಿಯೂ ಆಗಿದೆ. 
ರೋಜಾವನ್ನು ದಖನಿನ ತಾಜ್‌ಮಹಲ್‌ ಎಂದು 
ವರ್ಣಿಸಲಾಗಿದೆ. ರೋಜಾಕ್ಕೂ ಮೀರಿದ ಕಟ್ಟಡವನ್ನು 
ರಚಿಸಬೇಕೆಂದು ಮುಹಮ್ಮದನು ಗೋಲಗುಂಬಜ 8 
ಎಂಬ ಸಮಾಧಿ ಮಂದಿರವನ್ನು ರಚಿಸಿದನು. ಇದರ 
ಕೇ೦ದ್ರದಲ್ಲಿ ವಿಶಾಲವಾದ ಗುಂಬಜವಿದೆ. ಗುಂಬಜದ 1 
ಒಳಭಾಗದಲ್ಲಿ "ಪಿಸುಗುಟ್ಟುವ' ಗ್ಯಾಲರಿಯಿದೆ. 
ಇಲ್ಲಿನ 'ಪಿಸುಗುಟ್ಟುವ' ವೈಶಿಷ್ಟ್ಯ ಶಿಲ್ಲತ್ನಜ್ಞಧನ್ನು ಬತ 310-ಮಾಲಿಕ್‌-ಇ-ಮೈದಾನ್‌ ಫಿರಂಗಿ, 
ಬೆರಗುಗೊಳಿಸಿದೆ. ಗೂಟಗುಂಟಜತ ಜಗತ್ತಿನಲ್ಲೇ ವಿಜಯಾಪುರ 
ಹಿರಿಗಾತ್ರದಲ್ಲಿ ನಾಲ್ಕನೆಯದೂ ಭಾರತದಲ್ಲಿ ಅತಿ 
ದೊಡ್ಡದೂ ಆಗಿದೆ. ಇದು ಜಗತ್ತಿನ ಅದ್ಭುತ ವಾಸ್ತುಗಳಲ್ಲೊಂದು. ಲ್ಲ 


- ಈ ಭಂಮದಾತ್ರದ ಕಂಚಿನ ಫಿರಂಗಿಯ ತೂಕ ೮೮ ಟನ್‌, ಉದ್ದ 14 ಅಡಿ. ಇದು 
ಸುಮಾರು 45೦ ವರ್ಷಗಳಷ್ಟು ಹಳೆಯದು. 


ಕಾಲಗಣನೆ (ಕ್ರಿ.ಶ.) 


ಬಹಮನಿ ರಾಜ್ಯದ ಆಳ್ವಿಕೆಯ ಕಾಲ 1347-1489 
ಬೀದರ್‌ನಲ್ಲಿ ಮದ್ರಸಾ ಸ್ಥಾಪನೆ 146] 
ಆದಿಲ್‌ಷಾಹಿಗಳ ಆಳ್ವಿಕೆಯ ಕಾಲ 1489-1686 
ಇಬ್ರಾಹಿಂ ರೋಜಾ ರಚನೆ 1626 
ಗೋಲಗುಂಬಜದ ರಚನೆ ಸುಮಾರು 1650 


ಹೊಸ ಪದಗಳು 
ಫಕೀರ - ಮಹಮ್ಮದೀಯ ಸಾಧು. ಕೊತ್ತಲ - ಕೋಟೆಯ ಪ್ರಾಕಾರದ ಮೇಲೆ ಕಟ್ಟುವ 
ಗುಮ್ಮಟ. ಪಾರಸಿ - ಪರ್ಷಿಯ ದೇಶದ ಭಾಷೆ. ದಖನ್‌ - ದಕ್ಷಿಣ ಭಾರತದ ಪ್ರದೇಶ. 
ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 
1 ಬೀದರ್‌ನಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಕಟ್ಟಡ ಯಾವುದು? 
ಮಹಮ್ಮದ್‌ ಗವಾನ್‌ ಯಾರು? 
ಸೋಲಾಖಾಂಬ್‌ ಮಸೀದಿ ಎಲ್ಲಿದೆ? 
ಆದಿಲ್‌ಷಾಹಿ ಅರಸರಲ್ಲಿ ಗಣ್ಯನು ಯಾರು? 


ದಖನಿನ ತಾಜ್‌ಮಹಲ್‌ ಎಂಬುದಾಗಿ ಆದಿಲ್‌ಷಾಹಿಗಳ 'ಯಾವ ರಚನೆಯನ್ನು 
ಕರೆಯುತ್ತಾರೆ? 


6  ಗೋಲಗುಂಬಜ ಏಕೆ ಪ್ರಸಿದ್ದವಾಗಿದೆ? 


ಚಟುವಣಕೆ 
1 ಬಹಮನ್‌ ಷಾಹಿ ಮತ್ತು ಆಓಲ್‌.' ಪಾಹಿರಕ ವಾಸ್ತುಶಿಲ್ಪನಳ ಭಾವಚಿತ್ರರಳನ್ನು 
ವಿವರಣೆಯೊಂವಿದೆ ಸ೦ದ್ರಹಿಪಿ ಆಲ್ಬಂ ತಯಾದಿಐಿ. 


2 ಭಾರತದಲ್ಲಿರುವ ಹಿಂದೂ ಶ್ರಿಶ್ಚಿಯನ್‌ ಹಾಣೂ ಮುಲ್ಲಿಂ ಸಂಸ್ಪೃತಿಯ ಕುರುಹುರದಳಾದ 
ದೇವಸ್ಥಾನದಳು. ಚರ್ಚುದಳು ಮತ್ತು ಮವನೀದಿದಳು ಹಾದೂ ಇತರ ಸ್ಕಾರಕದಳ 
ಚಿತ್ರರಳನ್ನು ಪಂದ್ರಹಿಪಿ ಒ೦ದು ಆಲ್ಬಂ ತಯಾಲಿಪಿ. 


ರ ರ ೫ 


ಜದತ್ತಿನ ಪರಮೊಂತ್ಚ ಧರ್ಮವೆಂದರೆ ನಮ್ಮ ಮೂಲಪ್ವರೂಪದಲ್ಲಿ ಅಂತಃಪ್ಪತ್ವದಲ್ಲಿ 
ನಂಬಕೆ ಯಬುಡುವುದು. 
-ಸ್ಟಾಮಿ ವಿವೇಕಾನಂದ 


ಸ್ಟ ಮೊಗಲ್‌ ಸಾಮ್ರಾಜ್ಯದ ಏಳು ಬೀಳು 


ಪಾಠದ ಪರಿಚಯ 


1526ರಲ್ಲಿ ಬಾಬರ್‌ ಭಾರತದ ಮೇಲೆ ದಂಡೆತ್ತಿ ಬಂದು, ದಿಲ್ಲಿ ಸುಲ್ತಾನರ ಆಳ್ವಿಕೆಯನ್ನು 
ಕೊನೆಗೊಳಿಸಿ ಮೊಗಲ್‌ ಸಾಮ್ರಾಜ್ಯವನ್ನು ಸಾಪಿಸಿದನು. ಈ ಪಾಠದಲ್ಲಿ ಅಕ್ಷರ್‌ ಮತ್ತು 
ಔರಂಗಜೇಬನ ಆಳ್ವಿಕೆಯನ್ನು ಪರೆಚಯಿಸಲಾಗಿದೆ. ಇದರೊಂದಿಗೆ ಮೊಗಲರ ಆಡಳಿತ 
ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ನಿರೂಪಿಸಲಾಗಿದೆ. ಕೊನೆಯಲ್ಲಿ ಸಾಮ್ರಾಜ್ಯದ ಅವನತಿಗೆ 
ಕಾರಣವಾದ ಅಂಶಗಳನ್ನು ರಾ ಒಟ್ಟಿನಲ್ಲಿ ಇದು ಎರಡು ಶತಮಾನಗಳ ಕಾಲ ಪ್ರಮುಖ 
ರಾಜಕೀಯ ಶಕ್ತಿಯಾಗಿ ೬.1 ಸಾಹಿತ್ಯ, “ಕಲೆಗಳಿಗೆ ವಿಶೇಷ ಕೊಡುಗೆ ನೀಡಿದ ಮೊಗಲ್‌ 
ಸಾಮ್ರಾಜ್ಯದ ಏಕು ಬೀಳಿನ ಚರಿತ್ರೆ. 


ಸಾಮರ್ಥ್ಯಗಳು 
ಅಕ್ಬರನ ಉದಾರ ನೀತಿ ಮತ್ತು ಸಾಧನೆಗಳನ್ನು ಅರಿತುಕೊಳ್ಳುವುದು. 


ಔರಂಗಜೇಬನ ಸಂಕುಚಿತ ಧೋರಣೆಗಳು ದೇಶದಲ್ಲಿ ದಂಗೆಗಳು ಮತ್ತು ಸಾಮ್ರಾಜ್ಯದ 
ಅವನತಿಗೆ ಹೇಗೆ ಕಾರಣವಾದವು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು. 


ಸಾಹಿತ್ಯ ಮತ್ತು ಕಲೆಗಳನ್ನು ಮೊಗಲ್‌ ಸಮ್ರಾಟರು ಹೇಗೆ ಶ್ರೀಮಂತಗೊಳಿಸಿದರು 
ಎಂಬುದನ್ನು ಪ್ರಶಂಸೆ ಮಾಡುವುದು. 


ಮೊಗಲರ ಕಾಲದ ಐತಿಹಾಸಿಕ ಸ್ಥಳಗಳನ್ನು ಭೂಪಟದಲ್ಲಿ ಗುರುತಿಸುವುದು. 


ಇದು ಜಗತ್ಪಸಿದ್ಧ ತಾಜ್‌ಮಹಲ್‌. ಅಮೃ ತಶಿಲೆಯಿಂದ ರಚನೆಗೊಂಡ ಈ ಬೃ ಹತ್‌ 
ವಾಸ್ತುಕೈ ಮೊಗಲರ ಷ್ಟ ಕೊಡುಗೆಯಾಗಿದೆ. 


ಬಾಬರ್‌ ಮೊಗಲ್‌ ರಾಜಮನೆತನದ ಸ್ಥಾಪಕ. ಆರಂಭದಲ್ಲಿ ಇವನು ಅಫ್‌ಘಾನಿಸ್ತಾನದ 
ಕಾಬೂಲ್‌ ಎಂಬ ಪುಟ್ಟ ಪ್ರದೇಶವನ್ನು ಆಳುತ್ತಿದ್ದ. ಸಂಪದ್ಧರಿತ' ಭಾರತದ ಮೇಲೆ ಆಕಮಣ 
ಮಾಡಲು ಸಮಯ ಕಾಯುತ್ತಿದ್ದ. 


ಬಾಬರ್‌ ಮಂಗೋಲ್‌ ಪಂತತಿಯವನು. "ಮೊದಲ್‌' ಪದದ ಮೂಲ "ಮಂದಗೋಲ್‌'. 
ಭಾರತಕ್ಕೆ ದುಲಾಜಯನ್ನು ಬಾಬರ್‌ ಪರಿಚಂಬಖಖದನು. 


ದಿಲ್ಲಿಯ ಸುಲ್ತಾನರು ದುರ್ಬಲಗೊಳ್ಳುತ್ತಿದ್ದಂತೆ ಬಾಬರ್‌ ದಿಲ್ಲಿಯ ಮೇಲೆ 
ದಂಡೆತ್ತಿ. ಬಂದು ಅವರ ಆಳ್ವಿಕೆಯನ್ನು ಕೊನೆಗೊಳಿಸಿದನು. ಆದರೆ ಅವನು ಅಷ್ಟಕ್ಕೇ 
ಸಂತ ಪನಾಗುವಂತಿರಲಿಲ್ಲ. ಏಕೆಶಿದರೆ ಇಲ್ಲಿನ ರಜಪೂತರು ಮತ್ತು ಅಫ್‌ಘನರು ಅವನನ್ನು 
ಪ್ರಬಲವಾಗಿ ವಿರೋಧಿಸುತ್ತಿದ್ದರು. ವೀರಯೋಧನಾಗಿದ್ದ ಬಾಬರ್‌ ತನ್ನ ಉತ್ತಮ ಶಸ್ತ್ರಾಸ್ರ 
ಬಲದಿಂದ ವೈರಿಗಳನ್ನು ಡೈರ್ಯದಿಂದ ಎದುರಿಸಿ ಹಿಮ್ಮೆಟ್ಟಿಸಿದರು. 


ಬಾಬರನು ದಿಲ್ಲಿ, ಆಗ್ರಾ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಮೂರು ಯುದ್ಧಗಳಲ್ಲಿ 
ವಶಪಡಿಸಿಕೊಂಡು ಸಾಮ್ರಾಜ್ಯವನ್ನು ಸ್ಥಾಪಿಸಿದನು: ಆದರೆ ಅಲ್ಪಕಾಲದಲ್ಲೇ ಬಾಬರ್‌ 
ನಿಧನನಾದನು. ನಂತರ ಅವನ ಮಗ ಹುಮಾಯೂನ್‌ ಪಟ್ಟವೇರಿದೆನು. 


ಹುಮಾಯೂನ್‌: ಆರಂಭದಲ್ಲಿ ಹುಮಾಯೂನ್‌ ಶತ್ರುಗಳನ್ನು ಯುದ್ಧದಲ್ಲಿ 
ಸೋಲಿಸಿದನಾದರೂ ಅಫ್‌ಫನ್‌ ಸರದಾರನಾದ ಶೇರ್‌ಷಾ ಸೂರಿಯಿಂದ ಪರಾಜಯಗೊಂಡನು. 
ರಾಜ್ಯವನ್ನು ಕಳೆದುಕೊಂಡು ಪರ್ಷಿಯಕ್ಕೆ ಪಲಾಯನ ಮಾಡಿ ಅಲ್ಲಿ ಹದಿನೈದು ವರ್ಷಗಳ 
ಕಾಲವಿದ್ದನು. ಅಫ್‌ಘನರ ಆಳ್ವಿಕೆ ದುರ್ಬಲಗೊಳ್ಳುತ್ತಿದ್ದಂತೆ ಹುಮಾಯೂನ್‌ ಭಾರತದ ಮೇಲೆ 
ದಂಡೆತ್ತಿ ಬಂದು ದಿಲ್ಲಿಯನ್ನು ವಶಪಡಿಸಿಕೊಂಡನು. ಆದರೆ ಅಲಕಾಲದಲ್ಲೇ ಹುಮಾಯೂನ್‌ 
ತೀರಿಕೊಂಡನು. 

ಅಕ್ಷರ್‌ 

ಹುಮಾಯೂನನ ಮಗ ಅಕ್ಷರ್‌ ಭಾರತದಲ್ಲಿ ಸಾಮ್ರಾಜ್ಯವನ್ನು 
ಕಟ್ಟುವ ಆಕಾಂಕ್ಷೆಯುಳ್ಳವನಾಗಿದ್ದನು. ಈ ನಿಟ್ಟಿನಲ್ಲಿ ಕಲೆತನಕ್ಕೆ 
ಹೆಸರಾಗಿದ್ದ ರಜಪೂತ ಅರಸರನ್ನು ತನ್ನ ಪಕ್ಷದತ್ತ ಒಲಿಸಲು 
ಯತ್ನಿಸಿದನು. ಅವರಲ್ಲಿ ಕೆಲವರು "ಅಕ್ಷರನ ಪಕ್ಷ "ವಹಿಸಿದರು. 
ಆದರೆ ಮೇವಾಡದ ರಾಣಾ ಪ್ರತಾಪಸಿಂಹನು ಅಕ್ಕರನಿಗೆ ಎಳ್ಳಷ್ಟೂ 
ಮಣೆಯಲಿಲ್ಲ. ಅವನು ಸ್ವಾಭಿಮಾನಿಯೂ ಮಹಾಶೂರನೂ ; 
ಆಗಿದ್ದನು. ಮುಂದೆ ಇವರೆಸಿಳಗೆ ಹಾಲ್ಡಿಫಾಟ್‌ (ರಾಜಸ್ಥಾನ) 
ಎಂಬಲ್ಲಿ ಭೀಕರ ಕದನ ನಡೆಯಿತು." ಕದನದಲ್ಲಿ ರಾಣಾ 
ಪ್ರತಾಪಸಿಂಹನು ಸೋತನಾದರೂ ಕೊನೆಯವರೆಗೂ ' ಅಕ್ಬರನಿಗೆ |! ಊಟಾ 
ಶಿರಬಾಗಿಸ ಲಿಲ್ಲ. ಚಿತ್ರ 42 - ಅಕ್ಷರ್‌ 


ತನ್ನ ನೆಚ್ಚಿನ ಕುದುರೆ ಚೇತಕ್‌ವನ್ಸೇರಿ ರಣರ೦ದದಲ್ಲ ಹೋರಾಡುವ ತಡತರ ಬೃಹತ್‌ 
ಹಂಚಿನ ಪ್ರ ಪ್ರತಿಮೆಯನ್ನು ಹಾಲ್ಜಿಘಾಟ್‌ನಲ್ಲಿ ದೇಶಕೆ ಪ 5 ಸ್ವಾತಂತ್ರ್ಯ ಬಂದ ಮೇಲೆ ಸ್ಥಾಪಿಸಲಾಂಖಡು. 
ನು ರಾಣಾ ಪ್ರತಾಪ್‌ಸಿಂಹ. ಭಾರತಿಯರ ಕಣ್ಯಣಿಯಾಗಿ ಮೆರೆದಿದ್ದಾನೆ. 


ಮುಂದೆ ಅಕ್ಬರ್‌ ಅನೇಕ ವರ್ಷಗಳ ಕಾಲ ಸೈನಿಕ 

ಕಾರ್ಯಾಚರಣೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿತನ ರಡ 

ಪರಿಣಾಮವಾಗಿ ಗುಜರಾತ್‌, ಬಂಗಾಲ, ಕಾಶ್ಮೀರ, 

ಕಾಬೂಲ್‌ ಮುಂತಾದ ಪ್ರದೇಶಗಳನ್ನು ಗೆದ್ದು ಬೃಹತ್‌ 
% ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. 


| ಅಕ್ಬರನ ಸಾಧನೆಗಳು 
ಯೂ ಆಡಳಿತ: ಉತ್ತಮ ಆಡಳಿತಗಾರನಾಗಿದ್ದ ಅಕ್ಬರ್‌ 
ಹ್‌ ವಿಶಾಲ ಮನೋಭಾವವನ್ನು ; ಹೊಂದಿದ್ದನು. ಉತ್ತಮ 
ರಾಜನಲ್ಲಿರಬೇಕಾದ ಬಹುತೇಕ ಗುಣಗಳು ಅವನಲ್ಲಿದ್ದವು. 
ಇ. ಅವನು ನಿರಂಕುಶ ಪ್ರಭುವಾಗಿರಲಿಲ್ಲ. ಬಹುಸಂಖ್ಯಾತರಾದ 
ತನ್ನ ಹಿಂದು ಪ್ರಜೆಗಳ. ವಿಶ್ವಾಸಗಳಿಸುವುದು ಅವಶ್ಯವೆಂದು 
ಮನಗಂಡನು. ಹಿಂದುಗಳಿಗೆ ತನ್ನ ಆಸ್ಥಾನದಲ್ಲಿ ಉನ್ನತ 
ಹುದ್ದೆಗಳನ್ನು ನೀಡಿದ. ಹಿಂದಿನ ಮುಸಲ್ಮಾನ ದೊರೆಗಳು ಹಿಂದುಗಳ ಮೇಲೆ ವಿಧಿಸಿದ್ದ 
“ಜೆಸಿಯಾ' (ಜಿಜಿಯಾ) ಎಂಬ ತಲೆಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನು 
ರದ್ದುಪಡಿಸಿದನು. ಅಕ್ಬರನು ಗೋಹತ್ಯೆಯನ್ನು ಮತ್ತು ಸತಿ ಪದ್ಧತಿಯನ್ನು ತಡೆಹಿಡಿದನು. 
ಬಾಲ್ಯ ವಿವಾಹವನ್ನು ವಿರೋಧಿಸಿದನು: ಅಕ್ಷರನ ಭೂಕಂದಾಯ ಪದ್ಧತಿ ಜನಮನ್ನಣೆಯನ್ನು 
ಗಳಿಸಿತು. ಭೂಕಂದಾಯ ಪದ್ಧತಿಯನ್ನು ರೂಪಿಸಿದವನು ಮಂತ್ರಿಯಾಗಿದ್ದ ರಾಜಾ 
ತೋದರ್‌ಮಲ್‌. 
ಧಾರ್ಮಿಕ ನೀತಿ: ಅಕ್ಬರನು ಧಾರ್ಮಿಕ ಸಹಿಷ್ಣುವಾಗಿದ್ದನು. ತನ್ನ ಹೊಸ ರಾಜಧಾನಿಯಾದ 
ಫತೇಪುರ್‌ ಸಿಕ್ರಿಯಲ್ಲಿ ಇಬಾದತ್‌ ಖಾನಾ ಎಂಬ ಪ್ರಾರ್ಥನಾ ಮಂದಿರ ಕಟ್ಟಿಸಿದನು. ಇಲ್ಲಿ 
ಇಸ್ಲಾಮಿ ಪಂಥಗಳ ಮುಖಂಡರೊಡನೆ ಧಾರ್ಮಿಕ ವಿಚಾರಗಳನ್ನು ಚರ್ಚಿಸಿದನು. ಹಿಂದು, 
ಜೈನ, ಬೌದ್ಧ, ಪಾರ್ಸಿ, ಕ್ರಿಶ್ಚಿಯನ್‌ ಮುಂತಾದ ಧಾರ್ಮಿಕ ಮುಖಂಡರನ್ನೂ ಇಲ್ಲಿಗೆ 
ಕರೆಸಿ ಅವರ ವಿಚಾರಗಳನ್ನು ತಿಳಿದುಕೊಳ್ಳುತ್ತಿದ್ದನು. ಈ ಚಿಂತನೆಗಳ ಫಲವಾಗಿ ಅಕ್ಷರ್‌ 
“ದೀನ್‌-ಆಲಾಹಿ' ಎಂಬ ತನ್ನದೇ ಆದ ಹೊಸ ಪಂಥವನ್ನು ಸ್ಥಾಪಿಸಿದನು. ಅದು ಎಲ್ಲ 
ಮತಧರ್ಮಗಳ ಉತ್ತಮ ಅಂಶಗಳನ್ನು ಒಳಗೊಂಡಿತ್ತು. ಆದರೆ ಕೇವಲ ಬೆರಳೆಣಿಕೆಯಷ್ಟು 


ಮಂದಿ ಮಾತ್ರವೇ ಅದರ ಅನುಯಾಯಿಗಳಾಗಿದ್ದರು. 


ಚಟುವಟಕೆ: ಏಂನ್‌-ಇಲಾಹ ಪಂಥವು ಹುಟ್ಟಿ ಬೆಳೆದು ಜನಪ್ರಿಯವಾದಲೆ€ ಇಲ್ಲ. ಒ೦ದು 
ಚರ್ಚಾಕೂಟ ಏರ್ಪಡಿವಿ ವಿಷಯ ಪಂದ್ರಹ ಆ 


` ಚಿತ್ರ 43 - ರಾಣಾ ಪತಾಪಸಿಂಹ 


ಕಲಾಪೋಷಣೆ: ಅಕ್ಷರ್‌ ಸಾಹಿತ್ಯ ಕಲೆಗಳಿಗೆ ವಿಶೇಷ ಪ್ರೋತ್ಸಾಹ ನೀಡಿದನು. ಫೈಜಿ, 
ಅಬುಲ್‌ ಫಜಲ್‌ ಮತ್ತು ಬೀರಬಲ್‌ ಈತನ ಆಸ್ಥಾನದಲ್ಲಿದ್ದ ಗಣ್ಯ ಕವಿಗಳು. ಅಮರ 
ಸಂಗೀತಗಾರ ತಾನ್‌ಸೇನ್‌ ಅವನ ಆಸ್ಥಾನದ ಶೋಭೆಯನ್ನು ಹೆಚ್ಚಿಸಿದನು. ವಾಸ್ತುಶಿಲ್ಪ ಮತ್ತು 
ಚಿತ್ರಕಲೆಗಳಿಗೆ ಅಕ್ಬರ್‌ ನೀಡಿರುವ ಪೋಷಣೆ ಮೆಚ್ಚುವಂಥದ್ದು. 


ಭೂಪಟ 8 
ಅಕ್ಬರನ ಸಾಮ್ರಾಜ್ಯ ಇಸ 


ಸಾಮ್ರಾಜ್ಯದ 15 ಸುಬಾ ಅಥವಾ ಪ್ರಾಂತ್ಯಗಳನ್ನು ಗಮನಿಸಿ. 
(ಉದಾ: ಬಿಹಾರ). ಅಹ್ಮದ್‌ ನಗರವು. ಆಡಳಿತದಲ್ಲಿ, 
ಪೂರ್ಣವಾಗಿ ವಿಲೀನಗೊಂಡಿರಲಿಲ್ಲ. 


ಅಕ್ಬರನ ನಂತರ ಪಟ್ಟಕ್ಕೆ ಬಂದ ಜಹಾಂಗೀರ್‌ ಮತ್ತು ಷಹಜಹಾನ್‌ ಇಬ್ಬರೂ ಅವನ 
ನೀತಿಯನ್ನು ಬಹುಮಟ್ಟಿಗೆ ಅನುಸರಿಸಿದರು. ಷಹಜಹಾನ್‌ ಆಗ್ರಾದಲ್ಲಿ ಖ್ಯಾತ ತಾಜ್‌ಮಹಲ್‌, 
ದಿಲ್ಲಿಯಲ್ಲಿ ಬೃಹತ್‌ ಕೆಂಪುಕೋಟೆ ಮತ್ತು ಭವ್ಯ ಅರಮನೆಗಳನ್ನು ನಿರ್ಮಾಣ ಮಾಡಿಸಿ 
ಪ್ರಸಿದ್ಧಿ ಪಡೆದನು. 


ಔರಂಗಜೇಬ 


ಷಹಜಹಾನನ ಮಗ ಔರಂಗಜೇಬ್‌ ಕೊನೆಯ ಪ್ರಸಿದ್ಧ ಮೊಗಲ 
ಸಮ್ರಾಟ. ಇವನು ಐವತ್ತು ವರ್ಷಗಳಷ್ಟು ಕಾಲ ಸುದೀರ್ಫ್ಥ ಆಳ್ವಿಕೆ 
ನಡೆಸಿದನು. ಸಾಮ್ರಾಜ್ಯವು ಇನ್ನಷ್ಟು ವಿಸ್ತಾರಗೊಂಡಿತು. ಆದರೆ 
ಕೊನೆಯಲ್ಲಿ ಅದು ಶೀಘ್ರಗತಿಯಲ್ಲಿ ಅವನತಿ ಕಂಡಿತು. 


ಧಾರ್ಮಿಕ ನೀತಿ: ಔರಂಗಜೇಬನು ಸಂಪ್ರದಾಯವಾದಿ 
ಮುಸಲ್ಮಾನನಾಗಿದ್ದನು. ಮದ್ಯಪಾನ, ಜೂಜು, ಮೋಜು 
ಮತ್ತು ಸಂಗೀತಗಳಿಂದ ದೂರವಾಗಿದ್ದನು. ಈತನು ಸರಳ 
ಚಿತ್ರ 44 - ಔರಂಗಜೇಬ ಜೀವಿಯಾಗಿದ್ದನು. 


ಔರಂಗಜೇಬನು ಅಕ್ಬರನ ಉದಾರನೀತಿಯನ್ನು ಕೈಬಿಟ್ಟನು. ಜೆಸಿಯಾ ತೆರಿಗೆಯನ್ನು ಮತ್ತೆ 
ಹೇರಿದನು. ಹಿ೦ದೂ ಜಾತ್ರೆಗಳು, ಬೋಧನೆ ಹಾಗೂ ಆಚರಣೆಗಳನ್ನು ನಿಷೇಧಿಸಿದನು. ಅವನ 
ರಾಜಾಜ್ಞೆಯಂತೆ ಅನೇಕ ಮಂದಿರಗಳು ನಾಶವಾದವು. ಅವುಗಳಲ್ಲಿ ಖ್ಯಾತ ಸೋಮನಾಥ 
ಮಂದಿರ (ಗುಜರಾತ್‌), ಕಾಶಿಯ (ಉತ್ತರ ಪ್ರದೇಶ) ಶಿವಮಂದಿರ ಮತ್ತು ಮಥುರೆಯ 
(ಉತ್ತರ ಪ್ರದೇಶ) ಕೃಷ್ಣಮಂದಿರ ಒಳಗೊಂಡಿದ್ದವು. ಈ ಕ್ರಮಗಳು ರಾಜಕೀಯ ಘರ್ಷಣೆಗಳಿಗೆ 
ಎಡೆಮಾಡಿಕೊಟ್ಟವು. 


ಏಖ್ಬರ ದಂದೆ: ಔರಂಗಜೇಬನ ಮತಿಯ ಧೋರಣೆಯು ಪಿಲ್ಬರು. ಮರಾಠರು ಮತ್ತು 
ಜಾಟರನ್ನು ಕರಳಪಿತು. ಪಿಖ್‌ ದುರುುತೇಜ್‌ ಬಹಾದೂರ್‌ವನ್ನು ದಿಲ್ಲಯಲ್ಲ ಬಹಿರಂದವಾಗಿ 
ಹೊಲ್ಲಲಾಲುತು. ಅವನ ಮದ ದುಠು ದೊಂವಿಂದಖಿ೦ಹನು ಇಡಿ ಪಿಖ್‌ ಪಮುದಾಯಕ್ಷ್‌ 
ವೀರದೀಕ್ಲ್‌ ನೀಡಿದವ. ಓಂಕ್ಸ್‌ ಪಡೆದವರಿದೆ ಪಿಂದ್‌ (ಪಿ೦ಹ) ಎಂಬ ನಾಮಾಂಶಿತ 
ನೀಡಲಾಂಖಡು. ಅವರು: ಪಂಚ 'ಕ'ಕಾರದಳನ್ನು, ಅಂದರೆ ಕೇಶ (ಉದ್ದ ಕೂದಲು), ಕ೦ದಾ 
(ಬಾಚಣಿಗೆ), ಕೃಪಾಣ:(ಕರುದತ್ತಿ). ಕಚ್ಚೆ (ತುಂಡು ಇಜಾರು) ಮತ್ತು ಕಂಕಣ (ಕಣ್ಣಣದ ಬಳೆ) 
ಧಲಿಪಬೇಕತ್ತು. ಈ ಆಚರಣೆ ಏಬ್ಬುರಲ್ಲಿ ಇಂದಿದೂ ಜೀವಂತವಾಿದೆ. 


ದಂಗೆಗಳು: ಉತ್ತರ ಭಾರತದಲ್ಲಿ ಸಿಖ್ಚರು ಮತ್ತು ರಜಪೂತರು ಔರಂಗಜೇಬನನ್ನು 
ಪ್ರಬಲವಾಗಿ ಪ್ರತಿಭಟಿಸಿದರು. ದಖನ್‌ದಲ್ಲಿ ಶಿವಾಜಿ ಬಂಡಾಯ ಎದ್ದನು. ದಂಗೆಗಳು 
ದೀರ್ಫ್ಥಕಾಲ ನಡೆದು ಔರಂಗಜೇಬನು ಭಾರಿ ಸಂಪತ್ತು. ಸೈನಿಕರು ಮತ್ತು ಎಲ್ಲಕ್ಕಿಂತ 
ಹೆಚ್ಚಾಗಿ ತನ್ನ ಪ್ರತಿಷ್ಠೆಯನ್ನು ಕಳೆದುಕೊ೦ಡನು. ಸಾಮ್ರಾಜ್ಯದ ಹಲವಾರು ಪ್ರದೇಶಗಳು 
ಸ್ಪತಂತ್ರಗೊಂಡವು. ದಖನ್ನಿನ ಯುದ್ಧಗಳಿಂದ ಆರ್ಥಿಕವಾಗಿ ಹಾಗೂ ದೈಹಿಕವಾಗಿ ಬಹಳಷ್ಟು 
ಬಳಲಿದ ಔರಂಗಜೇಬನು ದಖನ್‌ನಲ್ಲಿ ಮರಣ ಹೊಂದಿದನು. ಇದರೊಂದಿಗೆ ಮೊಗಲರ 
ಪ್ರಾಬಲ್ಯವು ತೀವ್ರವಾಗಿ ಕುಂದಿತು. 


pe sl 


i i 


ಚಿತ್ರ 46 - ಸ್ಪರ್ಣಮಂದಿರ, ಅಮೃತಸ ಸರ 
ಮೊಗಲರ ಆಡಳಿತ 


ಮೊಗಲ ಸಮ್ರಾಟನೇ ಎಲ್ಲ ನಾಗರಿಕ ಮತ್ತು ಸೈನಿಕ ಅಧಿಕಾರ ಹೊಂದಿದ್ದನು. ನ್ಯಾಯ 
ನೀಡಿಕೆಯಲ್ಲಿ ಈತನದು ಅಂತಿಮ ನಿರ್ಣಯವಾಗಿತ್ತು. 


ಸಾಮ್ರಾಜ್ಯವನ್ನು ಪ್ರಾಂತ (ಸುಬಾ), ಜಿಲ್ಲೆ (ಸರ್ಕಾರ) ಮತ್ತು ತಾಲ್ಲೂಕುಗಳಾಗಿ 
(ಪರಗಣ) ವಿಂಗಡಿಸಲಾಗಿತ್ತು. ನಗರಗಳಲ್ಲಿ ಕೊತ್ವಾಲ ಎ೦ಬ ಅಧಿಕಾರಿ ಕಾನೂನು ಮತ್ತು 
ಸುವ್ಯವಸ್ಥೆಯನ್ನು ಕಾಪಾಡುತ್ತಿದ್ದನು. 


ಕಂದಾಯ ವ್ಯವಸ್ಥೆ: ಅಕ್ಬರನ ಮಂತ್ರಿ ರಾಜಾ ತೋದರ್‌ಮಲ್‌ ಭೂಕಂದಾಯ 
ಪದ್ಧತಿಯನ್ನು ರೂಪಿ ಸಿದನು. “ಭೂಮಿಯ : ಫಲವತ್ತತೆಯ ಆಧಾರದಲ್ಲಿ ಕಂದಾಯವನ್ನು 
ನಿಗದಿ ಮಾಡಲಾಗಿತ್ತು 


ಸಾಂಸ್ಕೃತಿಕ ಕೊಡುಗೆಗಳು 


ಸಾಹಿತ್ಯ: ಮೊಗಲರು ಪರ್ಷಿಯನ್‌ ಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದರು. ಅಕ್ಬರನ 
ಆಸ್ಥಾನದಲ್ಲಿ ಅಬುಲ್‌ ಫಜಲ್‌, ನಿಜಾಮುದ್ದೀನ್‌ ಮತ್ತು ಬದೌನಿ ಎಂಬವರು ಪ್ರಸಿ 
ಇತಿಹಾಸಕಾರರಾಗಿದ್ದರು. ಅಕ್ಬರ್‌ನಾಮಾ ಅಬುಲ್‌ ಫಜಲನ ಪ್ರಮುಖ ಕೃತಿ. ಮೊಗಲ್‌ 
ರಾಜಕುಮಾರ ದಾರಾ ಷುಕೋ ಶ್ರೇಷ್ಠ ವಿದ್ವಾಂಸನಾಗಿದ್ದು, ಭಗವದ್ಗೀತೆಯನ್ನು ಭಾಷಾ೦ತರ 
ಮಾಡಿದನು. ಹಿಂದಿ ಸಾಹಿತ್ಯವು ರಾಜಾಶ್ರಯ ಪಡೆಯದಿದ್ದರೂ ಸಂತರ ಯತ್ನದಿಂದ 
ಶ್ರೀಮಂತಗೊಂಡಿತು. ರಾಮಚರಿತಮಾನಸ ಎಂಬ ತುಲಸೀದಾಸನ ಪ್ರಸಿದ್ಧ ಕೃತಿ ಇದೇ 
ಕಾಲದ್ದು. 


ವಾಸ್ತುಶಿಲ್ಪ: ದಿಲ್ಲಿಯಲ್ಲಿರುವ ಹುಮಾಯೂನನ ಸಮಾಧಿಯು ಅಕ್ಬರನ ಆರಂಭ 
ಕಾಲದ ನಿರ್ಮಾಣವಾಗಿದೆ. ಅವನು ಫತೇಪುರ ಸಿಕ್ರಿಯಲ್ಲಿ. (ಆಗ್ರಾದ ಸಮೀಪ) ನೂತನ 
ರಾಜಧಾನಿಯನ್ನು ಕಟ್ಟಿಸಿದನು. ರಾಜಧಾನಿಯ: ಭವ್ಯವಾದ ಅರಮನೆ, ಮಸೀದಿ ಮತ್ತು 
ಮಂಟಪಗಳು ದೇಶವಿದೇಶಗಳಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಇಲ್ಲಿಯ ಜಾಮೀ 
ಮಸೀದಿಯ ಪ್ರವೇಶ ದ್ವಾರ (ಬುಲುಂದ್‌ ದರ್ವಾಜಾ) ಭಾರತದಲ್ಲಿಯೇ ಅತ್ಯುನ್ನತವಾಗಿದೆ. 


ಇದರ ಎತ್ತರ 40 ಮೀ. 


ಜ್‌ 1 111.257] 


18 4 $44 23 lp | 
[mie SIs) ಇರಾ p, 


| | ils 


ಮೊಗಲರ ವಾಸ್ತುಶಿಲ್ಪವು ತನ್ನ ಅತ್ಯುನ್ನತಿಯನ್ನು ಕಂಡದ್ದು ಷಹಜಹಾನನ ಕಾಲದಲ್ಲಿ. 
ಈತನು ಆಗ್ರಾ ಕೋಟೆಯೊಳಗೆ ಕಟ್ಟಿಸಿದ ಅರಮನೆ, ಮೋತಿ ಮಹಲ್‌ ಅಮೋಘವಾಗಿವೆ. 
ಈತನು ಆಗ್ರಾದಲ್ಲಿ ನಿರ್ಮಿಸಿದ ತಾಜ್‌ಮಹಲ್‌ ಮೊಗಲ್‌ ವಾಸ್ತುಶಿಲ್ಪಕ್ಕೆ ಕಳಸಪ್ರಾಯವಾಗಿದೆ. 
ಅವನ ರಾಣಿ 'ಮಮ್ರಾಜ್‌ ಮಹಲ್‌ಳ ನೆನಪಿಗಾಗಿ ಈ “ಜಗತ್ತಸಿದ್ದ ಕಲಾಕೃತಿಯ 
ನಿರ್ಮಾಣವಾಯಿತು (17ನೇ ಶತಮಾನ). ಈ ಸಮಾಧಿ ಮಂದಿರದಳ್ಳ" ಷಹಜಹಾನ್‌" ಮತ್ತು 
ಮಮ್ತಾಜಳ ಗೋರಿಗಳಿವೆ. ದಿಲ್ಲಿಯ ಪ್ರಸಿದ್ದ ಕೆಂಪು ಕೋಟೆಯನ್ನು 'ಕೂಡ ಷಹಜಹಾನನು 
ಕಟ್ಟಿಸಿದನು. 


ಚಿತ್ರ 41- ಕೆಂಪು ಕೋಟೆ, ದಿಲ್ಲಿ 


ಚಿತ್ರಕಲೆ: ಮೊಗಲರ ಕಾಲದಲ್ಲಿ ನೂತನ ಚಿತ್ರಕಲಾ ಸಂಪ್ರದಾಯವೊಂದು 
ಹುಟ್ಟಿಕೊಂಡಿತು. ಇದನ್ನು ಚಿಕಿಣಿ ಎಂದು ಕರೆಯಲಾಗಿದೆ. ಅಕ್ಬರನ ಆಸ್ಥಾನದಲ್ಲಿ ನೂರಕ್ಕೂ 
ಹೆಚ್ಚು ಚಿತ್ರಕಾರರಿದ್ದರು. ಚಿತ್ರಕಲೆಯು ಜಹಾಂಗೀರನ ಆಶ್ರಯದಲ್ಲಿ ಪರಿಪಕ್ಷಗೊಂಡಿತು. 
ಸಂಪ್ರದಾಯವಾದಿಯಾಗಿದ್ದ ಔರಂಗಜೇಬ ಚಿತ್ರಕಲೆಗೆ ಪ್ರೋತ್ಸಾಹ ನೀಡಲಿಲ್ಲ. 


<7 ಶಿ ಹ್‌ ಚ ಷು A | ಟೆ 
ತ್ರ 412 - ಮೊಗಲ್‌ ಚಿಕಿಣಿ ಚಿತ್ರ ಔತ್ರ'413 - ತಾನ್‌ಸೇನ್‌ 


~- ಓಟ 


ಸಂಗೀತ: ಅಕ್ಬರನ ಕಾಲದಲ್ಲಿ ಸಂಗೀತ ಕಲೆಗೆ ಪ್ರೋತ್ಸಾಹ ನೀಡಲಾಗಿತ್ತು. ಆಸ್ಥಾನದ 
ಸಂಗೀತಗಾರರನ್ನು ಏಳು ತಂಡಗಳಾಗಿ ವಿಂಗಡಿಸಲಾಗಿತ್ತು. ದಿನಕ್ಕೊಂದು ತಂಡದಂತೆ ಸಂಗೀತ 
ಕಚೇರಿಯನ್ನು ನಡೆಸಲಾಗುತ್ತಿತ್ತು. ತಾನ್‌ಸೇನನು ಅಕ್ಷರನ ಆಸ್ಥಾನದ ಅಮರ ಸಂಗೀತಗಾರ. 
ಜಹಾಂಗೀರ್‌ ಮತ್ತು ಷಹಜಹಾನನ ಕಾಲದಲ್ಲಿ ಕೂಡ ಸಂಗೀತಕ್ಕೆ ಪ್ರೋತ್ಸಾಹ ಸಿಕ್ಕಿತು. ಆದರೆ 
ಔರಂಗಜೇಬ ಸಂಗೀತವನ್ನು ನಿಷೇಧ ಮಾಡಿದನು. ಆದರೂ ಸಂಗೀತವು ಜನಮನದಿಂದ 
ಅಳಿಯಲಿಲ್ಲ. 


ಮೊಗಲ್‌ ಸಾಮ್ರಾಜ್ಯದ ಅವನತಿ 


ಔರಂಗಜೇಬನ ಕಾಲದಲ್ಲಿ ಸಾಮ್ರಾಜ್ಯವು ದುರ್ಬಲಗೊಂಡಿತು. ಇದಕ್ಕೆ ಕಾರಣಗಳು 
ಇವಾಗಿವೆ: 


ಸರದಾರರು ಭ್ರಷ್ಟರಾಗತೊಡಗಿದರು. 
ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಭೀಕರ ಅ೦ತಃಕಲಹಗಳು ನಡೆದವು. 
ಪ್ರಾಂತಾಧಿಕಾರಿಗಳು ಇದರ ಲಾಭಪಡೆದು ಸ್ವತಂತ್ರರಾಗಿ ಆಳ್ವಿಕೆ ನಡೆಸಿದರು. 


ಎಲ್ಲಕ್ಕಿ೦ತ ಮುಖ್ಯವಾಗಿ ಭಾರತವನ್ನು ಒಂದು ಇಸ್ಲಾಂಮತೀಯ ರಾಜ್ಯವನ್ನಾಗಿ 
ಪರಿವರ್ತಿಸುವ ಔರಂಗಜೇಬನ ನೀತಿಗೆ ಎಲ್ಲೆಡೆ ವಿರೋಧ ವ್ಯಕ್ತವಾಯಿತು. 


ಸಿಬ್ಬಿರು, ರಜಪೂತರು ಮತ್ತು ಮರಾಠರೊಂದಿಗೆ ದೀರ್ಪಕಾಲದ ಸಂಘರ್ಷಗಳು 


ಸಾಮ್ರಾಜ್ಯದ ಶಕ್ತಿಯನ್ನು ಪೂರ್ತಿಯಾಗಿ ಇಂಗಿಸಿತು. 


ಈ ನಡುವೆ ನಾದಿರ್‌ಷಾ ಎ೦ಬ ಪರ್ಷಿಯದ ದಾಳಿಕೋರನು ದಿಲ್ಲಿಯ ಮೇಲೆ 
ಆಕ್ರಮಣಗೈದನು. ಮೊಗಲರು ಎರಡು ನೂರು ವರ್ಷ ಕಾಲ “ಸಂಗ್ರಹಿ ಸದ 
ಧನಕನಕಾದಿಗಳನ್ನು ಸೂರೆಗೈದನು. ಜಗತ್ತಸಿದ್ದ ಕೊಹಿನೂರ್‌ ವಜ್ರ `ಹಾಗೂ 
ಷಹಜಹಾನನ ಮಯೊರಸಿಂಹಾಸನವನ್ನೂ ತವನು ಒಯ್ದನು. ಮೊಗಲರ ಖಜಾನೆ 
ಬರಿದಾಯಿತು. ಜೇ 


ಕಾಲಗಣನೆ (ಕ್ರಿ.ಶ.) 
ಬಾಬರ್‌ — 1526-1530 


ಅಕ್ಕರ್‌ — 1556-1605 
ಔರಂಗಜೇಬ - 1659-1707 


ಹೊಸ ಪದಗಳು 


ಕಲಿತನ-ಶೂರತನ. ಪುತ್ತಳಿ-ವಿಗಹ. ತಲೆಗಂದಾಯ- -ಮುಸಲ್ಮಾನ ದೊರೆಗಳು ಪ್ರತಿಯೊಬ್ಬ 
ವ್ಯಕ್ತಿಯೂ ಕೊಡಬೇಕೆಂದು” ಹಿಂದೂ ಜನರ ಮೇಲೆ ವಿಧಿಸುತ್ತಿದ್ದ ಕಂದಾಯ; ಜೆಸಿಯಾ 
ತೆರಿಗೆ. ಸರದಾರ - ಮುಖ್ಯ ಅಧಿಕಾರಿ. 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 
1 ಅಕ್ಷರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣಾ ಯಾರು? 
2 ಫತೇಪುರ್‌ ಸಿಕ್ತಿಯನ್ನು ಯಾವ ಸಮ್ರಾಟ ನಿರ್ಮಾಣ ಮಾಡಿದನು? 
3 ತಾನ್‌ಸೇನ್‌ ಯಾರು) 
4 ರಾಮಚರಿತಮಾನಸ ಯಾರು ಬರೆದ ಕೃತಿ? 

೨ 


ಮೊಗಲ್‌ ಸಾಮ್ರಾಜ್ಯದ ಅವನತಿಗೆ ಕಾರಣವೊ೦ದನ್ನು ಹೇಳಿರಿ. 
ಚಟುವಟಕೆಗಳು 


1 ಮೊಗಲರ ವಾಸ್ತುಕೃತಿದಳ ಚಿತ್ರರಳನ್ನು ನಿವರಣೆಯೊಂದಿದೆ ಪಂದ್ರಹಿಪಿ. 
ಐ ಮೊದಲ್‌ ಕಾಲದ ಐತಿಹಾಲಖಿಕ ಸ್ಥಳಗಳನ್ನು ಭೂಪಟದಲ್ಲಿ ದುರುತಿಫಿ. 


3 ಅಕ್ಬರ ಹಾದೂ ಔರಂಗಜೇಬರ ಧೊಂರಣೆಯಲ್ಲನ ವಿರೊಂಧಾಭಾಸದಳನ್ನು ಚರ್ಚಿ 
ಒಂದು ವರಣ ತಯಾಲಿಲಿ. 


ಪ್ಯು ಛತ್ರಪತಿ ಶಿವಾಜಿ 


ಪಾಠದ ಪರಿಚಯ 


ಈ ಪಾಠದಲ್ಲಿ ಶಿವಾಜಿಯ ಬಾಲ್ಯ, ಆದರ್ಶಗಳು, ಮೊಗಲ್‌ ಸಾಮ್ರಾಜ್ಯ ಸ ಮತ್ತು ವಿಜಯಾಪುರ 
ರಾಜ್ಯಗಳನ್ನು ಹಿಮ್ಮೆಟ್ಟಿಸಿದ ಸ ಸಾಹಸೀ ಕಥನ, ಮರಾಠಾ ರಾಜ್ಯದ ಸ್ಥಾಪನೆ, ಅಡಳಿತ ಕ್ರಮ ಹಾಗೂ 


ಅದ್ಭುತ ವಕ್ತತ್ವ ಇವುಗಳ ನಿರೂಪಣೆಯಿದೆ. 


ಸಾಮರ್ಥ್ಯಗಳು 
1 ಶಿವಾಜಿಯ ಜೀವನ, ಸಾಹಸ, ಗುಣ ಮತ್ತು ಸಾಧನೆಗಳನ್ನು ಅರ್ಥಮಾಡಿಕೊಳ್ಳುವುದು. 
2 ಭೂಪಟದಲ್ಲಿ ಶಿವಾಜಿಗೆ ಸಂಬಂಧಿಸಿದ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸುವುದು. 


₹ ಶಿವಾಜಿಯ ಹೆಸರನ್ನು ಕೇಳದವರು ವಿರಳ. ಶಿವಾಜಿಯ ಜೀವಿತದ ಕಾಲ 17ನೇ 
ಶತಮಾನ. ಹಿಂದೂ ರಾ ಆಘಾತಕ್ಕೆ ಒಳಗಾಗಿದ್ದ ಕಾಲವದು. ಉತ್ತರ 
ಭಾರತದಲ್ಲಿ ಮೊಗಲ್‌ ಸಮ್ರಾಟ್‌ ಔರ೦ಗಜೇಬನು ತನ್ನ ಆಳ್ವಿಕೆಯನ್ನು ಮತೀಯ ನೆಲೆಯಲ್ಲಿ 
ನಡೆಸುತ್ತಿದ್ದನು. ಇದೇ ಕಾಲದಲ್ಲಿ ಮಹಾರಾಷ್ಟ ಮತ್ತು ಸರ್ನಾಟಕದ ಹೆಚ್ಚಿನ ಪ್ರದೇಶಗಳು 
ವಿಜಯಾಪುರದ ಆದಿಲ್‌ಷಾಹಿಗಳ ವಶದಲ್ಲಿದ್ದವು. ಇಂಥ ಸಂಧಿಗೃಕಾಲದಲ್ಲಿ ಶಿವಾಜಿಯು 


ಸ್ವತಂತ್ರ ರಾಜ್ಯವನ್ನು ಕಟ್ಟುವ ಅಭಿಲಾಷೆ ಹೊಂದಿದ್ದನು. 
ಶಿವಾಜಿಯ ಬಾಲ್ಯ 


ಶಿವಾಜಿಯು ಪುಣೆಯ ಬಳಿ ಇರುವ ಶಿವನೇರಿ 
ದುರ್ಗದಲ್ಲಿ ಜನಿಸಿದನು. ಇವನ ತಂದೆ ಷಹಜಿ / 
ಭೋಸ್ಲೆ. ಈತನು ವಿಜಯಾಪುರ ಸುಲ್ತಾನನ ಬಳಿ 8. 
ಉನ್ನತ ಹುದ್ದೆಯಲ್ಲಿ ಇದ್ದುದರಿಂದ ತಾಯಿ 
ಜೀಜಾಬಾಯಿಯೇ ಶಿವಾಜಿಯ ಭವಿಷ್ಯ ರೂಪಿಸಿದಳು. 
ಅವಳು ರಾಮಾಯಣ, ಮಹಾಭಾರತ ಮುಂತಾದ 
ಕಾವ್ಯ ಪುರಾಣಗಳ ವೀರಾಧಿವೀರರ ಕಥೆಗಳನ್ನು ತನ್ನ 
ಮಗನಿಗೆ ಹೇಳುತ್ತ ಅವನಲ್ಲಿ ಧರ್ಮರಕ್ಷಣೆ, 
ದೇಶಾಭಿಮಾನದ ಮನೋಭಾವವನ್ನು ಪ್ರಚೋದಿಸಿದ್ದಳು. 
ಗುರುವಾಗಿದ್ದ ದಾದಾಜಿ ಕೊಂಡದೇವ ಮತ್ತು ತಾನಾಜಿ 
ಮಾಲಸುರೆ ಶಿವಾಜಿಗೆ ಶಸ್ತ್ರಾಸ್ತ್ರ ಎದ್ಕೆ ಕಲಿಸಿ, ಈ ತರುಣ i 
ವೀರನ ಮನಸ್ಸನ್ನು ಜಾಗೃತೆ ಗೊಳಿಸಿದನು. ಚಿತ್ತ 51 - ಛತ್ರಪತಿ ತಿವಾಜಿ 


ಪ್ರಾರಂಭದಲ್ಲಿ ಶಿವಾಜಿಯು ಮರಾಠ ಮುಖಂಡರು ಮತ್ತು ಪಶ್ಚಿಮ ಘಟ್ಟಗಳ 
ಮಾವಳರೆಂಬ ದೃಢಕಾಯರಾದ ಗಿರಿಜನರನ್ನು ಸೇರಿಸಿ ತರುಣರ ಪಡೆಯನ್ನು ಕಟ್ಟಿದನು. 


ಶಿವಾಜಿಯ ಆರಂಭದ ಸಾಹಸಗಳು: ಶಿವಾಜಿಯು ತನ್ನ 19ನೇ ವರ್ಷದಲ್ಲಿ ವಿಜಯಾಪುರದ 
ಆದಿಲ್‌ಷಾನ ಅಧೀನದಲ್ಲಿದ್ದ ತೋರಣದುರ್ಗವನ್ನು ವಶಪಡಿಸಿಕೊಂಡನು. ನಂತರ 
ರಾಯಗಡ, ಸಿಂಹಗಡ, ಪ್ರತಾಪಗಡ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ 
ಗೆದ್ದುಕೊ೦ಡನು. ಇದರಿಂದ ಕುಪಿತನಾದ ವಿಜಯಾಪುರ ಸುಲ್ತಾನನು ಶಿವಾಜಿಯನ್ನು ಹತ್ತಿಕ್ಕಲು 
ತನ್ನ ಸೇನಾನಿ ಅಫ್ಟಲ್‌ಖಾನನನ್ನು ಕಳುಹಿಸಿದನು. ಅಫ್ಜಲ್‌ಖಾನ್‌ ಒಪ್ಪಂದದ ಮಾತುಗಳನ್ನಾಡಲು 
ಶಿವಾಜಿಯನ್ನು ಬರಹೇಳಿ, ಮೋಸದಿಂದ ಅವನನ್ನು ಕೊಲ್ಲಲೆತ್ಲಿಸಿದ. ಆದರೆ ಶಿವಾಜಿಯದೇ 
ಮೇಲುಗೈ ಆಗಿ ಅವನು ಅಪ್ಪಲ್‌ ಖಾನನನ್ನು ಕೊಂದನು. 


ಶಿವಾಜಿ ಮತ್ತು ಅಷ್ಟಲ್‌ಖಾನ್‌ ಭಃಟಯಾದಾದ 
ಪರಸ್ಪರ ಆಅ೦ದನದ ವೇಳೆ ಖಾನನು ತನ್ನ ಕಠಾ೦ಂಖ೦ದ 
ಶಿವಾಜಯ ಬೆನ್ನಿಗೆ ಬಲಿಯುವಷ್ಟರಲ್ಲಯೆೇ ಶಿವಾಜಿ 
ದುಪ್ತವಾಗಿ ಧರಿಸಿದ್ದ ಹುಅಯುದುದಿನಿಂದ (ವ್ಯಾಪ್ರನಖ) 
ಆತನ ದೇಹವನ್ನು ನೀಆ ಹೊಂದನು. 


ಮೊಗಲ್‌ ಸೇನಾನಿಯ ಅಪಜಯಃ' ಶಿವಾಜಿಂಯು 
ದಿನೇದಿನೇ ಬಲಗೊಳ್ಳುತ್ತಿರುವ ಸುದ್ದಿ. ಔರಂಗಜೇಬನ ಸ 
ಕಿವಿಗೂ ಮುಟ್ಟತು. ಔರಂಗಜೇಬನು ದಖನ್‌ 'ಪ್ರದೇಶದಲ್ಲಿ ಚಿತ್ರ 52 - ಹುಲಿಯುಗುರು 
ತನ್ನ ಅಧಿಕಾರಿಯಾಗಿದ್ದ ಷಯಿಸ್ತಾಖಾನನನ್ನು ಶಿವಾಜಿಯ 
ನಿಗ್ರಹಕ್ಕಾಗಿ ಕಳುಹಿಸಿಕೊಟ್ಟ. ಆದರೆ ಶಿವಾಜಿ ಷಯಿಸ್ತಾಖಾನನನ್ನು ಉಪಾಯದಿಂದ ಸೋಲಿಸಿದ. 


ಷಂಖಸ್ತ್ವಾಖಾನ್‌ ಪುಣೆಯ ಅರಮನೆಯಲ್ಲಿ ಇಂಡುಇಟ್ಟದ್ದ. ಎರಡು ವರ್ಷ ಕಳೆದರೂ 
ಶಿವಾಜಯನ್ನು ಸೆರೆಹಿಡಿಯಲು ಅವನಿಗೆ ಸಾಧ್ಯವಾದಲಲ್ಲ. ಶಿವಾಜ ಸೈನಿಕರೊಂವಿದೆ ವೇಷ 
ಬದಲಿ ಖಾನನ ವಾಪಸ್ಥಾನವನ್ನು ಕಾಆರಾತ್ರಿಯ ವೇಲೆ ಪ್ರವೇಶಿಲ ಆತನ ಮೇಲೆ ಹಠಾತ್ತನೆ 
ದಾಆಯುಟ್ಟ. ಖಾನನಮು.ಹೇಣೋ ದಾಆಯುಂದ ಪಾರಾದರೂ ತನ್ನ ಹೆಬ್ಬೆರಳನ್ನು ಕಲೆದುಹೊಂಡ. 
ಷಂಖಸ್ವಾಖಾನ್‌ ಭಧಯಭೀತಿಬುಂದ ಪುಣೆಬುಂದ ಪಲಾಯನ ಮಾಣದ. 


ದಖನಿಗೆ ರಾಜಾ ಜಯಸಿಂಹ: ಇದಾದ ಮುಂದಿನ ವರ್ಷವೇ ಶಿವಾಜಿ ಮೊಗಲರ ವಶವಿದ್ದ 
ಸೂರತ್‌ ನಗರವನ್ನು ಮುತ್ತಿಗೆ ಹಾಕಿ ಅಪಾರ ಧನವನ್ನು ವಶಪಡಿಸಿಕೊಂಡ. ಸಿಟ್ಟಿಗೆದ್ದ 
ಔರಂಗಜೇಬ್‌ ಹೇಗಾದರೂ ಮಾಡಿ ಶಿವಾಜಿಯ ಸೊಕ್ಕನ್ನು ಮುರಿಯಬೇಕೆಂದು ಪಣತೊಟ್ಟು 
ರಾಜಾ ಜಯಸಿಂಹನೆಂಬ ಉನ್ನತ ಸೇನಾನಿಯನ್ನು ಕಳುಹಿಸಿದ. ಅವರೊಳಗೆ ಯುದ್ಧ ನಡೆದು 
ಶಿವಾಜಿ ಸೋತನಲ್ಲದೆ ತನ್ನ ಹಲವು ಕೋಟೆಗಳನ್ನು ಮೊಗಲರಿಗೆ ಒಪ್ಪಿಸಬೇಕಾಗಿ ಬಂದಿತು. 
ಒಪ್ಪಂದ ಮಾಡಿಕೊಳ್ಳಲು ಶಿವಾಜಿಯನ್ನು ದಿಲ್ಲಿಗೆ ಬರಮಾಡಿಕೊಳ್ಳಲಾಯಿತು. ಔರಂಗಜೇಬ್‌ 
ಶಿವಾಜಿಯನ್ನು ಬಂಧಿಸಿ ಆಗ್ರಾದ ಸೆರೆಮನೆಯಲ್ಲಿಟ್ಟ ಆದರೆ ಶಿವಾಜಿಯು ಉಪಾಯದಿಂದ 
ಸೆರೆಯಿಂದ ತಪ್ಪಿಸಿಕೊಂಡು ತನ್ನ ರಾಜಧಾನಿ ಸೇರಿದ. 


ಶಿವಾಜ ಹಂದೆ ತಪ್ಪಿ ಿಕೂ೦ಡ? ಶಿವಾಜ ತಾನು ಹಠಾತ್ತನೆ ಅಸ್ವಸ್ಥವಾದಿದ್ದೆಂನೆ 
ಎ೦ಬ ಸುದ್ದಿಯನ್ನು ಹರಡಿಪಿದಮ. ಬೇದ ದುಣಮುಖವಾದಲೆಂದು ಭಾಲಿ ದಾತ್ರದ 
ಬುಟ್ಟದಳಲ್ಲಿ ಹಣ್ಣುಹ೦ಪಲು, ಮಿಠಾಂದಳನ್ನು ಬಡವರಲಿದೆ ನೀಡುವ ವ್ಯವಸ್ಥ 
ಮಾಡಿವಿದ. ಜೈಲನಿಂದ ಬುಟ್ಟದಳು ಒಳಗೂ ಹೂರದಡೂ ಹೊ€ದಲಾರ೦ಹಸುತ್ತಿದ್ದ೦ತೆ 
ಪಹರೆದಾರರ ತಪಾಸಣೆ ಕ್ರಮೇಣ ಕಣಿಮೆಯಾದತೊಡರಿತು. ಒಂದು ವಿನ ಶಿವಾಜ ತನ್ನು 
ಮದಮೊಂವಿಗೆ ಬುಟ್ಟದರಳಲ್ಲ ಅಡ ಹುಳಆತು ಪಹರೆದಾರರ ಕಣ್ಬುತಪ್ಪಿಪ ಜೈಲನಿಂದ 
ಪರಾಲಿಯಾದ. ಓಂರ್ಫ ಪ್ರಯಾಣದ ಬಳಕ ತನ್ನ ರಾಜಧಾನಿ ಪೇಲಿದ. ಇದೊಂದು ಅದ್ಭುತ 
ಸಾಹಸವಾಕಿತ್ತು. 


ಮುಂದೆ ಎರಡು ವರ್ಷಗಳ ಕಾಲ ಶಿವಾಜಿಯು ತನ್ನ ಅಧಿಕಾರವನ್ನು ಇನ್ನಷ್ಟು 
ಬಲಪಡಿಸಿಕೊ೦ಡ. ಕಳೆದುಕೊಂಡ ಎಲ್ಲಾ ಕೋಟೆಗಳನ್ನು ಮೊಗಲರಿಂದ ಗೆದ್ದುಕೊಂಡು 
ಸೂರತ್‌ ನಗರಕ್ಕೆ ಮುತ್ತಿಗೆ ಹಾಕಿ ಅಪಾರ ಸಂಪತ್ತನ್ನು ಸಂಗ್ರಹಿಸಿದ. 


ಶಿವಾಜಿಯ ಪಟ್ಟಾಭಿಷೇಕ: ಅಲ್ಪಕಾಲದಲ್ಲೇ ಶಿವಾಜಿಯ ಪಟ್ಟಾಭಿಷೇಕವು ರಾಜಧಾನಿಯಾದ 
ರಾಯಗಡದಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು. ಅವನು "ಛತ್ರಪತಿ' ಎಂಬ ಬಿರುದು 
ಧರಿಸಿ ತನ್ನ ರಾಜ್ಯವನ್ನು `ಹೈ೦ದವೀ ಸ್ವರಾಜ್ಯ' ಎಂದು ಕರೆದ. ಮುಂದೆ ಶಿವಾಜಿಯು ಜಿಂಜಿ, 
ವೆಲ್ಲೂರು, ಮೈಸೂರು ಪ್ರಾಂತದ ವಿಶಾಲವಾದ ಭೂಭಾಗವನ್ನು ಗೆದ್ದುಕೊಂಡು ಅಪಾರ 
ಸಂಪತ್ತನ್ನು ಕೂಡಿಹಾಕಿದ. ಆದರೆ ಮರಾಠರ ವೈಭವವನ್ನು ನೋಡಲು ಶಿವಾಜಿ ಬಹುಕಾಲ 


ಬಾಳಲಿಲ್ಲ. 


ಭೂಪಟ 9 
ಶಿವಾಜಯ ರಾಜ್ಯ (ಕ್ರಿ.ಶ.1680) 
[7] ಆಡಳಿತದ ಪ್ರದೇಶಗಳು 


ಚಾಂದೂರ್‌ 
9 ಎಲ್ಲೋರ 


9 ದೌಲತಾಬಾದ್‌ 


ಅ ನಲಬುರಗಿ 


೨ ಗೋಲ್ಕಂಡ 


ಕೋಳೌರ 
ಬೆಂಗಳೂರು 
ಕ್ರ 


ಶಿವಾಜಿಯ ಆಡಳಿತ 


ಆಡಳಿತದಲ್ಲಿ ಸಹಕರಿಸಲು ಅಷ್ಟಪ್ರಧಾನರು ಎ೦ಬ ಎ೦ಟು ಮಂತ್ರಿಗಳಿದ್ದರು. 
ಪ್ರಧಾನಮಂತ್ರಿಯನ್ನು ಪೇಶ್ವೆ ಎಂದು ಕರೆಯಲಾಗುತ್ತಿತ್ತು. 


* ಕಂದಾಯ ಆಡಳಿತ: ರೈತರು ಬಿತ್ತನೆ ಬೀಜ ಮತ್ತು ರಾಸುಗಳನ್ನು ಕೊಳ್ಳಲು 
ಅನುಕೂಲವಾಗುವಂತೆ ಸರ್ಕಾರ ಅವರಿಗೆ ಸಾಲ ನೀಡುತ್ತಿತ್ತು. ಕೃಷಿಭೂಮಿಗೆ ನೀರಾವರಿ 


ಸೌಲಭ್ಯವನ್ನು ಒದಗಿಸಲಾಗುತ್ತಿತ್ತು. ಉತ್ಪನ್ನದ ಮೂರನೇ ಒಂದು ಭಾಗವನ್ನು ಕಂದಾಯ 
ರೂಪದಲ್ಲಿ ಸಂಗ್ರಹಿಸಲಾಗುತ್ತಿತ್ತು 


* ಸೈನ್ಯಾಡಳಿತ: ಶಿವಾಜಿಯು ಸೈನ್ಯಾಡಳಿತಕ್ಕೆ ವಿಶೇಷ ಒತ್ತುಕೊಟ್ಟನು. ಸೈನ್ಯದಲ್ಲಿ ಕಾಲ್ದಳ, 
ಅಶ್ವದಳ, ನೌಕಾದಳ ಮತ್ತು ಫಿರಂಗಿದಳಗಳಿದ್ದುವು. ಶಿವಾಜಿಯ ಸೈನ್ಯವು ಶಿಸ್ತಿಗೆ ಹೆಸರಾಗಿತ್ತು. 
ಬ್ರಾಹ್ಮಣರನ್ನು ಮತ್ತು ಹಸುಗಳನ್ನು ಲೂಟಿ ಮಾಡುವಂತಿರಲಿಲ್ಲ. 


* ಕೋಟೆಗಳು: ಶಿವಾಜಿ ಗೆರಿಲ್ಲ ಯುದ್ಧತಂತ್ರವನ್ನು ಬಳಸುತ್ತಿದ್ದ. ಗೆರಿಲ್ಲ ಯುದ್ಧಯೋಧರಿಗೆ 
ರಕ್ಷಣೆ ಪಡೆಯಲು ಕೋಟೆಗಳು ಅತ್ಯುತ್ತಮ ಸ್ಥಳಗಳಾಗಿದ್ದವು. ಅವನ ವಶದಲ್ಲಿದ್ದ 240 
ಕೋಟೆಗಳಲ್ಲಿ 111 ಕೋಟೆಗಳನ್ನು ಅವನೇ ಕಟ್ಟಿಸಿದ್ದನು. 


ಚಿತ್ತ ಚಿಕ್ಕ ತಂಡದಳಲ್ಲ ಶತ್ರುರಳ ಮೇಲೆ ಹಠಾತ್ತನೆ ದಾಆ ಮಾಡುವ, ಶತ್ರುದಳದೆ ಕಾಟ 
ಕೊಡುವ ಯುದ್ದತಂತವೇ ದೆಲಿಲ್ಲ ಯುದ್ಧತಂತ್ರ. 


ಯುದ್ಧಕಾಲದಲ್ಲಿ ಸೆರೆಪಿಕ್ವಿದ ಪ್ರೀಯರನ್ನು ಅವರ ಪೋಷಕರಲಿದೆ ಒಪ್ಪಿಪಲಾದುತ್ತಿಡ್ತು. 
ಯುದ್ಧಕಾಲದಲ್ಲಿ ಸ್ವನಿಕರು ಮಖೀದಿರಕನಪ್ನಿ ನಾಶಮಾಡುವಂತಿರಅಲ್ಲ. ಪವಿತ್ರ 


ಕುರಾನಿನ ಪ್ರತಿಯು ಕೈಪೇಲಿದರೆ ಅದನ್ನು ರೌರವಪೂರ್ವಕವಾಗಿ ಪಂಬಂಧಪಟ್ಟವಲಿದೆ 
ಹಿಂತಿರುಗಿಪಬೇಕಾಗಿತ್ತು. 


ಶಿವಾಜಿಯ ವ್ಯಕ್ತಿತ್ವ ಮತ್ತು ಸಾಧನೆ 


* ತನ್ನ ಜೀವನದಲ್ಲಿ ಅತ್ಯುಚ್ಛ ಗುಣಸ್ವಭಾವವನ್ನು ಹೊಂದಿದ ದೊರೆ ಶಿವಾಜಿ. ಅವನ 
ಪರಧರ್ಮಸಹಿಷ್ಣುತೆ ಅನುಸರಣೀಯವಾಗಿತ್ತು 


ಶಿವಾಜಿಯು ಬಾಲ್ಯದಿಂದಲೂ ಉತ್ತಮ ನಾಯಕನಾಗಿದ್ದನು. ಶಕ್ತಿಯನ್ನು 
ಶಕ್ತಿಯಿ೦ದಲೂ, ಮೋಸವನ್ನು ಮೋಸದಿಂದಲೂ ಎದುರಿಸುವ ಕಾರ್ಯಚತುರತೆ 
ಅವನಲ್ಲಿತ್ತು. 


ಶಿವಾಜಿಯ ಸೇನಾ ವ್ಯವಸ್ಥೆ ಅದ್ಭುತವಾಗಿತ್ತು ಗೆರಿಲ್ಲ ಯುದ್ಧತಂತ್ರವು ಅವನ ಪ್ರತಿಭೆಗೆ 
ಸಾಕ್ಷಿಯಾಗಿತ್ತು. ಒಟ್ಟಿನಲ್ಲಿ ಶಿವಾಜಿಯು ಓರ್ವ ಆದರ್ಶ ಪುರುಷನಾಗಿದ್ದನು. % 
ಶಿವಾಜಯ ದುರು ಸಮರ್ಥ ರಾಮದಾಪರು ಒಮ್ಮೆ ಶಿವಾಜಯಲ್ಲದೆ ಬ೦ದು ಜಕ್ಲಾಪಾತ್ರೆಯನ್ನು 
ಚಾಚಿದಾದ ತನ್ನ ರಾಜ್ಯವನ್ನೆಂ ಅವರದೆ ಒಪ್ಪಿಿಶೊಟ್ಟ. ರಾಮದಾಪರು ಇದನ್ನು ಪ್ವೀಕಲಿಲಿ. ಮತ್ತೆ 
ಶಿವಾಜದೆ ಹಿಂವಿರುಂಿ ದರು. “ನನ್ನ ಪರವಾ ವೀಮು ರಾಜ್ಯವಾಳು”, ಎಂದು ಹರಪಿದರು. 


ಪಂತ ರಾಮದಾಸರ ಪ್ರೇರಣೆಯಿಂದ ಮಹಾರಾಷ್ಟ್ರದಲ್ಲ ಸುಮಾರು 12೦೦ ದರಣಿ ಮನೆದಳನ್ನು 
ಸ್ಥಾಪಿಸಲಾಯಿತು. 


ಕಾಲಗಣನೆ (ಕ್ರಿ.ಶ.) 
ಶಿವಾಜಿ - 1627-1680 


ಹೊಸ ಪದಗಳು 

ಹೈಂದವೀ ಸ್ವರಾಜ್ಯ - ಹಿಂದೂ ಸ್ವರಾಜ್ಯ ಛತ್ರಪತಿ - ಮಹಾರಾಜ. 
ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 

] ಶಿವಾಜಿಯು ಎಲ್ಲಿ ಜನಿಸಿದನು? 

2 ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದಳು? 
3 ವಿಜಯಾಪುರದ ಸುಲ್ತಾನನು ಶಿವಾಜಿಯನ್ನು ಏಕೆ ವಿರೋಧಿಸಿದನು? 
4 


ಷಯಿಸ್ತಾಖಾನ್‌ ಯಾರು? ಶಿವಾಜಿಯೊಡನೆ ಅವನು ನಡೆಸಿದ ಸಂಘರ್ಷದ 
ಪರಿಣಾಮವೇನಾಯಿತು? 


ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು? ಆ ಸಂದರ್ಭದಲ್ಲಿ ಅವನು ಯಾವ 
ಬಿರುದನ್ನು ಧರಿಸಿದನು? 


ಶಿವಾಜಿಯ ಕೋಟೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. 
ನೀವು ಶಿವಾಜಿಯ ಯಾವ ಗುಣಗಳನ್ನು ಮೆಚ್ಚುವಿರಿ? ಏಕೆ? 
ಚಟುವಟಕೆ 


ಭೂಪಟದಲ್ಲ ಶಿವಾಜದೆ ಪಂಬಂಧಿಖಿದ: ಐತಿಹಾಪಿಕ ಸ್ಥಳದಳನ್ನು ದುರುತಿಲಿ. 


ರ ರ ೫ 


ಪಾಠದ ಪರಿಚಯ 


ಈ ಪಾಠದಲ್ಲಿ ಮೈಸೂರಿನ ಒಡೆಯರ ರಾಜಮನೆತನವನ್ನು ಪರಿಚಯಿಸಿ, ಪ್ರಾರಂಭದ 
ಪ್ರಸಿದ್ಧ ಅರಸ ಚಿಕ್ಕದೇವರಾಜನ ಜನಮುಖಿ ಸುಧಾರಣೆಗಳನ್ನು ಹೇಳಲಾಗಿದೆ. ಅನಂತರ 
ಹೈದರ್‌ ಅಲಿ ಮತ್ತು ಟಿಪ್ಪು ಸುಲ್ತಾನರ ಮಧ್ಯಂತರ ಆಳ್ಗಿಕೆ, ಮೈಸೂರು ಯುದ್ಧಗಳು ಮತ್ತು 
ಅವರ ಸಾಧನೆಗಳನ್ನು ನಿರೂಪಿಸಲಾಗಿದೆ. 


ಸಾಮರ್ಥ್ಯಗಳು 
ಚಿಕ್ಕದೇವರಾಜನ ಜನಮುಖಿ ಯೋಜನೆಗಳನ್ನು ಮೆಚ್ಚುವುದು. 


ಬ್ರಿಟಿಷರ ವಿರುದ್ಧ ಹೈದರ್‌ ಅಲಿ ಮತ್ತು ಟಿಪ್ಪು ಸುಲ್ತಾನ್‌, ನಡೆಸಿದ ಹೋರಾಟಗಳ 
ಕಾರಣ ಮತ್ತು ಪರಿಣಾಮಗಳನ್ನು ಅರ್ಥೈಸಿಕೊಳ್ಳುವುದು. 


ಹೈದರ್‌ ಮತ್ತು ಟಪ್ಪು ಅವರ ಸಾಧನೆಗಳನ್ನು ತಿಳಿಯುವುದು. 
ಭೂಪಟದಲ್ಲಿ ಮೈಸೂರು ರಾಜ್ಯದ ಚಾರಿತ್ರಿಕ ಸ್ಥಳಗಳನ್ನು ಗುರುತಿಸುವುದು. 


ಮೈಸೂರಿನ ಒಡೆಯರು 


[8೬] ಮೈಸೂರು ನಗರ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಹರಡಿದೆ. ಬೆಟ್ಟದ ಮೇಲಿನ 
ಚಾಮುಂಡೇಶ್ವರಿ ದೇವಿ ಮೈಸೂರು ಒಡೆಯರ ಮನೆತನದ ಅಧಿದೇವತೆ. ಒಡೆಯರ ವಂಶದ 
ಅರಸರು ವಿಜಯನಗರದ ಪರಂಪರೆಯನ್ನು ಮುಂದುವರಿಸಿಕೊಂಡು, ಸಮಾಜ-ಸಂಸ್ಕೃತಿಗೆ 
ಅಪಾರ ಸೇವೆ ಸಲ್ಲಿಸಿದರು. ಸುದೀರ್ಫ ಕಾಲ ಆಳ್ವಿಕೆ ನಡೆಸಿ ಜನರ ಪ್ರೀತಿ, ಗೌರವಗಳಿಗೆ 
ಪಾತ್ರರಾದರು. 


ಒಡೆಯರ ರಾಜಧಾನಿ ಮೈಸೂರು. ರಾಜ್ಯದ ಲಾಂಛನ ಗಂಡಭೇರುಂಡ. ಮೈಸೂರಿನ 
ನವರಾತ್ರಿ ಉತ್ಸವ (ದಸರಾ) ಒಂದು ಸಂಭ್ರಮದ ಸಮಾರಂಭ. ಅಲ್ಲಿನ ಅರಮನೆ ಭಾರತದ 
ಭವ್ಯ ಅರಮನೆಗಳಲ್ಲೊಂದು. ಅರಮನೆ ಮತ್ತು ಸಿಂಹಾಸನದ ಚಿತ್ರಗಳನ್ನು ನೋಡಿ. 


ಮೈಸೂರು ಅರಮನೆಯನ್ನು ಹೊಪದಾಗಿ 1912ರಲ್ಲಿ ಕಟ್ಟಲಾಂಖಡು. ಇದರ ಮೊದಲದ್ದ 
ಕಟ್ಟದೆಯ (ಮರದ) ಅರಮನೆ ಅಣ್ಗಿದೆ ಆಹುತಿಯಾಗಿ ಭಸ್ಮದೊ೦ಂಡಿತು. ಹೊಸ ಅರಮನೆಯ 
ನಿರ್ಮಾಣಕಾರ್ಯಕ್ತ ದೇಶನಿದೇಶರಆಂದ ಕುಶಲಕರ್ಮಿರಳು ಬಂದಿದ್ದರು. ಅರಮನೆಯ 
ಪಭಾಂಗಣವನ್ನು (ದರ್ಬಾರ್‌ ಹಾಲ್‌) ಪ್ರಪಿದ್ಧ ಚಿತ್ರಕಲಾಕಾರ ರಾಜಾ ರವಿವರ್ಮ ಶೃ೦ದಲಿಪಿದನು. 


a 


mem 


31 ಜಾಪರ 


ಚಿತ್ರ 62 - 1912ರಲ್ಲಿ ಕಟ್ಟಲಾದ ಹೊಸ ಅರಮನೆ 


ಚಿತ್ರ ಗಾ ಲ್‌ ಸನ 
ಚಿಕ್ಕದೇವರಾಜ ಒಡೆಯರ್‌ 
ಚಿಕ್ಕದೇವರಾಜನು ಒಡೆಯರ ವಂಶದ. ಪ್ರಾರಂಭದ. ಪ್ರಸಿ 
ಇವನು ರಾಜ್ಯವನ್ನು ವಿಸ್ತರಿಸಿದ. 
ಜನಮುಖಿ ಸಾಧನೆಗಳು 
ಚಿಕ್ಕದೇವರಾಜನ ಜನಮುಖಿ ಸಾಧನೆಗಳು ಅನೇಕ. ಅವನು ರಾಜಧಾನಿಯಲ್ಲಿ ಹದಿನೆಂಟು 


ಶಾಖೆಗಳುಳ್ಳ ಮುಖ್ಯ ಆಡಳಿತ ಕಚೇರಿಯನ್ನು ಸ್ಥಾಪಿಸಿದ. ಇದೇ "ಅಠಾರಾ ಕಚೇರಿ”. ಜನರು 
ಮೋಸ ಹೋಗದಂತೆ ಅಳತೆ ಮತ್ತು ತೂಕಗಳನ್ನು ಕುರಿತು ನಿಯಮಗಳನ್ನು ರೂಪಿಸಿದ. 


ಆಡಳಿತದಲ್ಲಿ ಲಂಚಗುಳಿತನವನ್ನು ತೆಡೆಯಲು ಕ್ರಮಗಳನ್ನು ಕೈಗೊಂಡ. 


ಚಿತ್ರ 65 - ಅಠಾರಾ ಕಚೇರಿ, ಮೈಸೂರು 


ಚಿಕ್ಷದೇವರಾಜನು ಮೊರಲವಿದೆ ಮೂರು ಲಕ್ಷ ವರಹದಳನ್ನು ತೆತ್ತು ಬೆಂದಳೂರನ್ನು 
ದುತ್ತಿದೆದೆ ಪಡೆದಿದ್ದನು. 


ಶ್ರೀರಂಗಪಟ್ಟಣದ ಬಳಿ ಪಶ್ಚಿಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಿ 
ಕೃಷಿಗೆ ನೀರು ಒದಗಿಸಿದ. ಆಡಳಿತದಲ್ಲಿ "ಮಿತವ್ಯಯ ಸಾಧಿಸಿ ಬಾರಿ ನಿಧಿಯನು- ಕೂಡಿಟ್ಟು 
ನವಕೋಟಿ ನಾರಾಯಣ' ಎಂಬ ಬಿರುದನ್ನು ಪೆಡೆದ. ಸರ್ಕಾರದ ಕಾಗದಪತ್ರಗಳ ವಿತರಣೆಗೆ 
“ಅಂಚೆ” ವ್ಯವಸ್ಥೆಯನ್ನು ಸ್ಥಾಪಿಸಿದ. 


ಜೆಕದೇವರಾಜನ ಕಾಲದಲ್ಲಿ ಮೈಸೂರು ಸಂಪದ್ಭರಿತ ರಾಜ್ಯವಾಗಿತ್ತಲ್ಲದೆ ಅವನು ದಕ್ಷಿಣ 
ಭಾರತದ ಪ ಪ್ರಸಿದ್ಧ ಅರಸನೆನಿಸಿಕೊಂಡನು. 


ಚಿಕ್ಷದೇವರಾಜನ ಆಸ್ಥಾನದಲ್ಲಿದ್ದ ಪಿಂದರಾರ್ಯನು ಕನ್ನಡದ ಮೊಡ್ತಮೊದಲನೆಯ ನಾಟಕ 
'ಮಿತ್ರವಿ೦ದಾ ದೋವಿಂದ' ರಚಿಪಿದನು. "ಹದಿಬದೆಯ ಧರ್ಮ' ಎಂಬ ಕೃತಿಯು ಸಂಚಿಯ 
ಹೊನ್ನಮ್ಮಳ ಕಾವ್ಯ. ಇವಳು ತಾಂಬೂಲದ ಸಂಚಿಯನ್ನು ರಾಜನ ಬಳ ಒಯ್ಯುವ 
ಊಳದದಲ್ಲದ್ದು “ಪಂಚಿಯ' ಹೊನ್ನಮ್ಮ ಎಂದೇ ಇವಳ ರೂಢಿಯ ಹೆಸರಾಯಿತು. 


ಚಿಕ್ಕದೇವರಾಜನ ಮರಣಾನಂತರ ದುರ್ಬಲ ಅರಸರು ಆಳಿದರು. ಇದರಿಂದಾಗಿ 
ದಳವಾಯಿಗಳೆಂಬ ಅಧಿಕಾರಿಗಳು ಆಡಳಿತವನ್ನು ರಾಜನ ಹೆಸರಿನಲ್ಲಿ ನಡೆಸಿದರು.4* 


ಕಾಲಗಣನೆ (ಕ್ರಿ.ಶ. 


ಚಿಕ್ಕದೇವರಾಜ ಒಡೆಯರ್‌ .. 1 1673-1704 
ಬೆಂಗಳೂರನ್ನು ಗುತ್ತಿಗೆಗೆ 

ಪಡೆದದ್ದು — 1689 
ದಳವಾಯಿಗಳ ಆಡಳಿತ — 1704-1761 


ಹೊಸ ಪದಗಳು 
ಮಾಂಡಳಿಕ - ಒಂದು ಪ್ರಾಂತವನ್ನು ಆಳುವವನು. ಗಂಢಭೇರುಂಡ - ಎರಡು 
ತಲೆಗಳಿರುವ ಒಂದು ಕಾಲ್ಪನಿಕ ಪಕ್ಷಿ ದರದ — ವರಾಹಮುದೆಯಿಂದ ಕೂಡಿದ ಒಂದು 
ಚಿನ್ನದ ನಾಣ್ಯ 
ನಿಮದೆ ತಿಆದಿರಲಅ 
ನಳದಮಯಂತಿಯರ ನಡುವೆ ಪತ್ರ ವ್ಯವಹಾರಕ್ತೆ ನೆರವಾದ ಹ೦ಪದ ಉದಾಹರಣೆಯುಂದ 
ಅಂಚೆ (ಹಂಪ) ಶಬ್ದವನ್ನು ಚಿಕ್ಷದೇವರಾಜನು ರೂಢಿಪಿದನು. 
ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 
1 ಮೈಸೂರು ಒಡೆಯರ ರಾಜಧಾನಿ ಯಾವುದಾಗಿತ್ತು? 
2 ಮೈಸೂರು ರಾಜ್ಯದಲ್ಲಿ “ಅಂಚೆ” ವ್ಯವಸ್ಥೆಯನ್ನು ಜಾರಿಗೆ ತಂದ ಅರಸನು ಯಾರು? 
3 ಚಿಕ್ಕದೇವರಾಜ ಒಡೆಯರ ಜನಮುಖಿ ಸಾಧನೆಗಳು ಯಾವುವು? 


ಹೈದರ್‌ ಅಲಿ 


[2] ಹೈದರ್‌ ಅಲಿಯು ದಳವಾಯಿ ನಂಜರಾಜನ 
ಸೇನೆಯಲ್ಲಿ ಸಮರ್ಥ ಸೇನಾನಿಯಾಗಿದ್ದ. ಶೂರನೂ 
ಸಾಹಸಿಂಶಯೂ ಘಿ ಯುದ್ಧಗಳಲ್ಲಿ ಜಯಗಳಿಸಿ 
ಹಂತಹಂತವಾಗಿ ತನ್ನ ಸೇನಾಬಲ ಮತ್ತು ಧನಬಲವನ್ನು 
ಬೆಳೆಸಿಕೊಂಡ. ಶೀಘ್ರವೇ ಬೆಂಗಳೂರಿನಲ್ಲಿ ಮರಾಠರನ್ನು 
ಸೋಲಿಸುವ ಅವಕಾಶ ಪಡೆದು ಅವನು ರಾಜನಿಂದ | 
ಅಪೂರ್ವ ಗೌರವಕ್ಕೆ ಪಾತ್ರನಾದ. ಮೈಸೂರು ರಾಜ್ಯವನ್ನು 
ಸಂದಿಗ್ದ ರಾಜಕೀಯರಿಂದ ಸಾರುಹಾಣಿದ, ರಾಜಧಾನಿಯಲ್ಲಿ 
ಸೈನಿಕರೆ ಬಂಡಾಯ ಕಾಣಿಸಿಕೊಂಡಾಗ ಹೈದರ್‌ ದಳವಾಯಿ 
ನಂಜರಾಜನನ್ನು ನಿವೃತ್ತಿಗೊಳಿಸಿ ರಾಜ್ಯಾಧಿಕಾರವನ್ನು 
ಕೈಗೆತ್ತಿಕೊಂಡ. ಹೀಗೆ ಮೈಸೂರು ಆಸ್ಥಾನದಲ್ಲಿ ಶಕ್ತಿಶಾಲೆ ಸಡಾ 
ವ್ಯಕ್ತಿಯಾಗಿ ಡೂ ರಾಜ್ಯದ 'ಕಾರ್ಯಕರ್ತ' ಚಿತ್ರ 6.6 - ಹೈದರ್‌ ಅಲಿ 
ತಾನೆಂದು ಕರೆದುಕೊಂಡು ಎರಡನೆಯ ಕೃಷ್ಣರಾಜ 
ಒಡೆಯರನ್ನು ಬದಿಗೊತ್ತಿದನು. 


ಅಧಿಕಾರ ವಹಿಸಿಕೊಂಡ ಒಡನೆಯೇ ಹೈದರ್‌ ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿದನು. 
ಕೆಳದಿ ರಾಜರನ್ನು ಸೋಲಿಸಿದನು. ಅಲ್ಲಿನ ಊಂ ಧನಕನಕಾದಿಗಳನ್ನು ವಶಪಡಿಸಿಕೊಂಡು 
ತನ್ನ ಧನಬಲವನ್ನು ಇನ್ನಷ್ಟು  ಹೆಚ್ಚಿಸಿಕೊಂಡನು. (ನೋಡಿ ಪಾಠ 7- 34ದಿ) 


ಬ್ರಿಟಿಷರೊಂದಿಗೆ pss ವ್ಯಾಪಾರಿಗಳಾಗಿ ಭಾರತಕ್ಕೆ ಬಂದಿದ್ದ ಬ್ರಿಟಿಷರು ಕಮೇಣ 
BN ಶಕ್ತಿಯಾಗಿ ಎದ್ದುನಿಂತರು. ಹೈದರ್‌ ದಕ್ಷಿಣ ಭಾರತದಲ್ಲಿ ರಾಜ್ಯ ವಿಸ್ತರಣೆ 
ಮಾಡುವುದನ್ನು ಅವರು. ಸಹಿಸದಾದರು. ಹೀಗಾಗಿ ಹೈದರ್‌ ಮತ್ತು ಬ್ರಿಟಿಷರ ನಡುವೆ 
ಸಂಘರ್ಷ ಅನಿವಾರ್ಯವಾಯಿತು. 


ಹೈದರ್‌ ಮತ್ತು "ಅವನ ಮದನಾದ ಅಪ್ಪು ಸುಲ್ತಾನ್‌ ಅಟಷರೊಡನೆ ಮಾಡಿದ ನಾಲು 
ಯುದ್ಧಗಳನ್ನು 'ಮೈಸೂರು ಯುದ್ಧಗಳು' ಅಥವಾ "ಆಂಗ್ಲೊಂ-ಮೈಪೂರು ಯುದ್ಧರಳು' 
ಎನ್ನುವರು. 


ಮೊದಲನೆಯ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಅಪಾರ ಹಾನಿಗೊಳಗಾದರು. ವಿಜಯ 


ಗಳಿಸಿದ ಹೈದರನ ಘನತೆ ಹೆಚ್ಚಿತು.” 

ಇದೇ ವೇಳೆ ಮರಾಠರು ಕೂಡ ದಕ್ಷಿಣ ಭಾರತದಲ್ಲಿ ಪ್ರಬಲ ರಾಜಕೀಯ ಶಕ್ತಿಯಾಗಿದ್ದರು. 
ಮರಾಠರು ಮೈಸೂರನ್ನು ಆಕ್ರಮಣ ಮಾಡಿದ ಸಂದರ್ಭದಲ್ಲಿ ಬ್ರಿಟಿಷರು ಹೈದರನ ಸಹಾಯಕ್ಕೆ 
ಬರತಕ್ಕದ್ದು ೫ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಆದರೆ RF ಮೈಸೂರನ್ನು 
ಆಕ್ರಮಣ ಮಾಡಿದಾಗ ಬಿಟಿಷರು ಒಪ್ಪಂದವನ್ನು ಮುರಿದು ತಟಸ್ಥರಾದರು. ಸ್‌! ಹೈದರ್‌ 


ಸಿಡಿಮಿಡಿಗೊ೦ಡು ಬ್ರಿಟಿಷರನ್ನು ಯುದ್ಧಕ್ಕೆಳೆದ. ಈ ಯುದ್ಧವೇ ಎರಡನೆಯ ಮೈಸೂರು 
ಯುದ್ಧ ಯುದ್ಧ ನಡೆಯುತ್ತಿದ್ದಂತೆ ಹೈದರ್‌. ಮರಣವನ್ನಪಿದ. ಯುದ್ದವನ್ನು ಟಿಪ್ಪು ಸಲಾನ್‌ 
ಮುಂದುವರಿಸಿದ. 


ಹೈದರ್‌ ಅಲಿಯ ಸಾಧನೆ: ಹೈದರನಿಗೆ ಓದುಬರಹ ಬರುತ್ತಿರಲಿಲ್ಲವಾದರೂ ಕನ್ನಡ 
ಸೇರಿದಂತೆ ಹಲವು ಭಾಷೆಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದ. ಅವನು ಮೈಸೂರು ರಾಜ್ಯದ 
ವಿಸ್ತಾರವನ್ನು ಇಮ್ಮಡಿಗೊಳಿಸಿದ. ಶೂರ ಯೋಧನೂ ದಕ್ಷ ಆಡಳಿತಗಾರನೂ ಆಗಿದ್ದ 
ಹೈದರ್‌ ಅಲಿಗೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವಿದೆ. ಬೆಂಗಳೂರಿನ ಸುಂದರ 
ಉದ್ಯಾನವನ ಲಾಲ್‌ಬಾಗ್‌ ಅವನಿಂದಲೇ ಆರಂಭ ಆದುದು. 


ಟಿಪ್ಪು ಸುಲ್ತಾನ್‌ 


ತನ್ನ ತಂದೆಯ ಕಾಲದ ಯುದ್ದಗಳಲ್ಲಿ ಪಾಲ್ಗೊಂಡು ವಿಜಯವನ್ನು ಗಳಿಸಿದ 
ಟಿಪ್ಪು ಸುಲ್ತಾನ್‌ ಧೀರ ತರುಣನಾಗಿದ್ದ. ತನ್ನನ್ನು ಸುಲ್ತಾನನೆಂದು ಘೋಷಿಸಿ ತನ್ನ ರಾಜ್ಯ 
'ದೈ ವದತ್ತ'ವೆಂದು ಪ್ರಕಟಿಸಿಕೊ೦ಡ. 


ತಂದೆಯ ಮರಣಾನ೦ತರ ಆಗ ನಡೆಯುತ್ತಿದ್ದ 
ಯುದ್ದವನ್ನು ಟಿಪ್ಪು ಮುಂದುವರಿಸಿದ. ಆತನ ಸಹಾಯಕ್ಕೆ 
ಯಾರೊ ಬರಲಿಲ್ಲ. ಟಿಪ್ಪು ಏಕಾ೦ಗಿಯಾಗಿ ಬ್ರಿಟಿಷರನ್ನು, 
ಎದುರಿಸಲಾರದೆ ಮಂಗಳೂರಿನಲ್ಲಿ ಒಪ್ಪಂದ ಮಾಡಿಕೊಂಡ. 
ಮಂಗಳೂರು ಒಪ್ಪಂದ ಉಭಯ ಪಕ್ಷದವರಿಗೂ 
ಹಿತಕರವಾಗಿದ್ದಿತು. ಇಬ್ಬರೂ ಗೆದ್ದಿದ್ದ ಪ್ರದೇಶಗಳನ್ನು 
ಬಿಟ್ಟುಕೊಟ್ಟು ಯುದ್ಧಖೈದಿಗಳನ್ನು ಹಿಂತಿರುಗಿಸಿದರು. 


ಅಲ್ಪಕಾಲದಲ್ಲೇ ಟಿಪ್ಪು ಮತ್ತು ಬ್ರಿಟಿಷರೊಳಗೆ ಇನ್ನೆರಡು 
ಯುದ್ದಗಳು ನಡೆದುವು. ಟಪ್ಪು ಮತ್ತು ಬ್ರಿಟಿಷರ ನಡುವಣ 
ಪರಸ್ಪರ ದ್ವೇಷ ಮತ್ತು ಅಪಸಂಬಿಕೆಯೇ ಈ ಯುದ್ಧಗಳಿಗೆ 
ಮೂಲ ಕಾರಣವಾಗಿತ್ತು. ಚಿತ್ರ 6.7 - ಟಿಪ್ಪ ಸುಲ್ತಾನ್‌ 


ಮೂರನೆಯ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಆಕ್ರಮಣ ಮಾಡುತ್ತಾ ರಾಜಧಾನಿಯಾದ 
ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿದರು. ಬೇರೆ ಮಾರ್ಗ ತೋಚದೆ ಟಿಪ್ಪು ಬ್ರಿಟಿಷರೊಡನೆ 
ಶಾಂತಿ ಒಪ್ಪಂದ ಮಾಡಿಕೊಂಡನು. ಶಾಂತಿ ಒಪ್ಪಂದದಂತೆ ಅವನು ಅರ್ಧರಾಜ್ಯವನ್ನು 
ಬಿಟಿಷರಿಗೆ ಒಪ್ಪಿಸಿದನು. ಅಪಾರ ಪರಿಹಾರ ಧನವನ್ನು ಅವರಿಗೆ ನೀಡಬೇಕಾಯಿತು. ತನ್ನಿ ಬರು 
ಮಕ್ಕಳನ್ನು ಕೂಡ ಬ್ರಿಟಿಷರಿಗೆ ಒತ್ತೆಯಾಳಾಗಿ ಕೊಡಬೇಕಾಯಿತು. 


ಯುದ್ದದ ಪರಿಣಾಮವಾಗಿ ಟಿಪ್ಪು ಅವಮಾನಗೊಂಡನು. ಬ್ರಿಟಿಷರನ್ನು ಭಾರತದಿಂದ 
ಹೊರದಬ್ಬಲು ದೃಢಸ೦ಕಲ್ಪ ಮಾಡಿದನು. ಇದು ನಾಲ್ಕನೆಯ ಮೈಸೂರು ಯುದ್ಧಕ್ಕೆ 
ನಾಂದಿಯಾಯಿತು. ಯುದ್ಧದಲ್ಲಿ ಶ್ರೀರಂಗಪಟ್ಟಣವು ಮುತ್ತಿಗೆಗೊಳಗಾಯಿತು' 


ಟಿಪ್ಪು ವೀರಾವೇಶದಿಂದ ಹೋರಾಡಿ ಅಸುನೀಗಿದ. ಟಿಪ್ಪುವು 'ಮೈಸೂರಿನ ಹುಲಿ'ಯೆಂದು 
ಪ್ರಸಿದ್ಧನಾಗಿದ್ದಾನೆ. 


ಟಿಪ್ಪು ಸುಲ್ತಾನನ ಮರಣಾನಂತರ ಮೈಸೂರು ರಾಜ್ಯ ಬ್ರಿಟಿಷರ ವಶವಾಯಿತು, ಬ್ರಿಟಿಷರು 
ಒಡೆಯರ ರಾಜವಂಶದ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ರಾಜ್ಯವನ್ನು ಹಸ್ತಾಂತರಿಸಿದರು. 
ಆದರೆ ಮೈಸೂರು ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು. 


ಭೂಪಟ 10 
ಟಿಪ್ಪು ಸುಲ್ತಾನನ ಕಾಲದ ಮೈಸೂರು (ಕ್ರಿತ. 1789) 
_- ಕೆಳದಿ ರಾಜ್ಯ 


ಟಿಪ್ಪು ಸುಲ್ತಾನನ ವ್ಯಕ್ತಿತ್ವ ಮತ್ತು ಸಾಧನೆ 


ಟಿಪ್ಪು ವಿದ್ಯಾವಂತ ಹಾಗೂ ಸಮಕಾಲೀನ ರಾಜಕೀಯವನ್ನು ಚೆನ್ನಾಗಿ 
ತಿಳಿದುಕೊ೦ಡವನು. ವಿಜ್ಞಾನ ಕ್ಷೇತ್ರದ ಸಾಧನೆಗಳ ಬಗ್ಗೆ ಅವನಿಗೆ ಉತ್ತಮ 
ತಿಳುವಳಿಕೆ ಇತ್ತು. ಅವನು ಒಳ್ಳೆಯ ಗ್ರಂಥಾಲಯವನ್ನು ಹೊಂದಿದ್ದ. ಬೆಂಗಳೂರಿನ 
ಅರಮನೆ, ಶ್ರೀರಂಗಪಟ್ಟಣದ ಬೇಸಿಗೆ ಅರಮನೆ (ದರಿಯಾ ದೌಲತ್‌) ನಿರ್ಮಾಣ 
ಟಿಪ್ಪು ಮಾಡಿಸಿದನು. ಬೇಸಿಗೆ ಅರಮನೆಯ ಗೋಡೆ, ಚಾವಣಿ ಮತ್ತು ಕಂಬಗಳ 
ಮೇಲೆ ಗಾಢವಾದ ಬಣ್ಣದ ಆಕರ್ಷಕ ಚಿತ್ರಗಳಿವೆ. 


ಚಿತ್ರ 6.9 - ಜುಮ್ಮಾ ಮಸೀದಿ, ಶ್ರೀರಂಗಪಟ್ಟಣ 
ಅ ಇ 6 


ಚಿತ್ರ 6.10 - ಟಿಫ್ಪಬಿನ ಅರಮನೆ, ಚೆಂ 


ಟಿಪ್ಪು ರಾಜ್ಯದ ಸಮೃದ್ಧಿಗಾಗಿ ಬಹಳವಾಗಿ ಶ್ರಮಿಸಿದ. ರೇಷ್ಮೆ ವ್ಯವಸಾಯವನ್ನು 
ರಾಜ್ಯದಲ್ಲಿ ವ್ಯಾಪಕವಾಗಿ ಜನಪ್ರಿಯಗೊಳಿಸಿದ್ದು ಅವನ ಮುಖ್ಯ ಸಾಧನೆಯಾಗಿದೆ. 
ಹರಿಹರದಲ್ಲಿ ಒಂದು ಕಾಗದ ತಯಾರಿ ಕಾರ್ಯಾನೆಯನ್ನು ಅವನು ಸ್ಥಾಪಿಸಿದ್ದ. 
ಫ್ರೆಂಚ್‌ ಅಧಿಕಾರಿಗಳ ನೆರವಿನಿಂದ ತನ್ನ ಸೈನ್ಯವನ್ನು ಆತ ಆಧುನಿಕವಾಗಿ 
ಸಜ್ಜುಗೊಳಿಸಿದನು. ಶ್ರೀರಂಗಪಟ್ಟಣದಲ್ಲಿ ಫಿರಂಗಿಗಳನ್ನು ಎರಕ ಹೊಯ್ಯುತ್ತಿದ್ದರು. 
ಟಿಪ್ಪು ರಾಕೆಟ್‌ ಬಳಸುವ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡದ್ದು ಒಂದು 
ವಿಶೇಷ. 

ಟಿಪ್ಪು ಕೆಲವು ಹಿಂದೂ ದೇವಾಲಯಗಳಿಗೆ ದಾನದತ್ತಿಗಳನ್ನೂ ಶೃಂಗೇರಿ ಮಠಕ್ಕೆ 
ದೇಣಿಗೆಯನ್ನೂ ನೀಡಿದನು. ಅವನು ಭೂಹಿಡುವಳಿಯಲ್ಲಿ ಸುಧಾರಣೆ ಮಾಡಿ 
ರೈತರಿಗೆ ಸುಲಭ ಕಂತಿನ ಸಾಲ ಮೊದಲಾದ ಸೌಲಭ್ಯಗಳನ್ನು ಒದಗಿಸಿದನು. 


ಶ್ರೀರಂಗಪಟ್ಟಣದಲ್ಲಿರುವ ಹೈದರನ ಸಮಾಧಿ ಮತ್ತು ಜುಮ್ಮಾ ಮಸೀದಿ ಟಿಪ್ಪವಿನ 
ಭವ್ಯ ನಿರ್ಮಾಣಗಳು. ಮಸೀದಿಯ ಉನ್ನತವಾದ ಮಿನಾರುಗಳು ಆಕರ್ಷಕವಾಗಿವೆ. 
ಬೆಂಗಳೂರಿನಲ್ಲಿ ಟಿಪ್ಪುವಿನ ಸುಂದರ ಅರಮನೆಯಿದೆ. 4% 


ಕಾಲಗಣನೆ (ಕ್ರಿ.ಶ.) 


ಹೈದರ್‌ ಅಲಿ — 1761-1782 

ಟಿಪ್ಪು ಸುಲ್ತಾನ್‌ — 1782-1799 
ಒಂದನೆಯ ಮೈಸೂರು ಯುದ್ಧ — 1767-69 
ಎರಡನೆಯ ಮೈಸೂರು ಯುದ್ಧ — 1780-84 
ಮೂರನೆಯ ಮೈಸೂರು ಯುದ್ಧ — 1790-92 
ನಾಲ್ಕನೆಯ ಮೈಸೂರು ಯುದ್ಧ — 1799 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 
1 ಹೈದರ್‌ ಅಲಿಯ ಸಾಧನೆಗಳು ಯಾವುವು? 
2 ದರಿಯಾ ದೌಲತ್‌ ಎಲ್ಲಿದೆ? 
3 ಮೂರನೆಯ ಮೈಸೂರು ಯುದ್ದದ ಪರಿಣಾಮವೇನು? 
4 


ಟಿಪ್ಪುವಿನ ಮರಣಾನಂತರ ಮೈಸೂರಿನ ಸಿಂಹಾಸನ ಯಾರಿಗೆ ಸೇರಿತು9 
5 ಟಿಪ್ಪು ಸುಲ್ತಾನನ ಸಾಧನೆಗಳು ಯಾವುವು? 
ಚಟುವಟಕೆ 
1 ಭೂಪಟದಲ್ಲಿ ಮೈಸೂರು ರಾಜ್ಯದ ಐಶಿಹಾಪಿಕ ಸ್ಥಳಗಳನ್ನು ದುರುತಿಪಿ. 


2 ಪು ಸುಲ್ತಾನ್‌ ಭಾರತದಲ್ಲ ಪರಕೀಯರ ಆಳ್ವಕೆಯನ್ನು ಹೊನೆರೊಆಪಲು 
ಪ್ರಯತ್ನಿಖಿದನು. ಆದರೆ ಯಶಸ್ಸನ್ನು ಕಾಣಲಲ್ಲ ಏಕೆ? ಚರ್ಚಿಪಿ ಉತ್ತರ ಬರೆಂಬಲಿ. 


ರ ರ ೫ 


ನಿಮ್ಮಲ್ಲ ನಿಮದೆ ಶ್ರದ್ಧೆಂರಅ. ಮಹತ್ತರ ಶ್ರದ್ಧೆಯೆ€ ಮಹಾಕಾರ್ಯದಳ ಉದಮಸ್ಸಾನ! 
-ಸ್ಟಾಮಿ ವಿವೇಕಾನಂದ 


ಹ ಕೆಳದಿ, ಚಿತ್ರದುರ್ಗ ಮತ್ತು ಯಲಹಂಕ 


ಪಾಠದ ಪರಿಚಯ 


ವಿಜಯನಗರದ ಪತನಾನಂತರ ಕೆಲವೇ ದಶಕಗಳಲ್ಲಿ ಕರ್ನಾಟಕವು ಮುಖ್ಯವಾಗಿ ಮೂರು 
ಆಡಳಿತಗಳಿಗೆ ಒಳಗಾಯಿತು. ಅವೆ೦ದರೆ ವಿಜಯಾಪುರ, ಕೆಳದಿ ಮತ್ತು ಮೈಸೂರು. ವಿಜಯಾಪುರ 
ರಾಜ್ಯ ಕೊನೆಗೊಂಡ ಬಳಿಕ ಕರ್ನಾಟಕದ ಬಹುಭಾಗದಲ್ಲಿ ಮೊಗಲ್‌ ಮತ್ತು ಮರಾಠರ ಆಡಳಿತ 
ನಡೆಯಿತು. ಇವರ ಮೇಲಾಟದ ನಡುವೆಯೂ ತಮ್ಮ ರಾಜ್ಯಗಳನ್ನು ಸ್ವತಂತ್ರವಾಗಿ ಉಳಿಸಿಕೊಂಡ 
ಕೆಳದಿ ಮತ್ತು ಮೈಸೂರು ರಾಜ್ಯಗಳು ವಿಜಯನಗರದ ಪರಂಪರೆಯನ್ನು ತಮ್ಮ ಪ್ರದೇಶದಲ್ಲಿ 
ಮುಂದುವರಿಸಿಕೊಂಡು ಬಂದವು. ಇವಲ್ಲದೆ ಚಿತ್ರದುರ್ಗ, ಯಲಹಂಕ (ಬೆಂಗಳೂರು) 


ಮುಂತಾದ ಹಲವು ಪಾಳೆಯಪಟ್ಟುಗಳು ಬೆಳೆದವು. 


ಈ ಪಾಠದಲ್ಲಿ ಕೆಳದಿ ಮತ್ತು ಚಿತ್ರದುರ್ಗದ ನಾಯಕರು ಹಾಗೂ ಯಲಹಂಕ ನಾಡಪ್ರಭುಗಳ 
ಸಾಧನೆಗಳನ್ನು ನಿರೂಪಿಸಲಾಗಿದೆ. 


ಸಾಮರ್ಥ್ಯಗಳು 


ಹಿರಿಯ ವೆಂಕಟಪ್ಪ ನಾಯಕ ಮತ್ತು: ಶಿವಪ್ಪ ನಾಯಕನ ಸಾಧನೆಗಳನ್ನು 
ಅರ್ಥೈಸಿಕೊಳ್ಳುವುದು. 


ರಾಣಿ ಚೆನ್ನಮ್ಮಾಜಿಯ ವೀರಗಾಥೆಯನ್ನು ಪ್ರಶಂಸಿಸುವುದು. 

ಕೆಳದಿಯ ನಾಯಕರ ಪರಧರ್ಮಸಹಿಷ್ಣುತೆಯನ್ನು ಮೆಚ್ಚುವುದು. 

ಚಿತ್ರದುರ್ಗದ ಐದನೆಯ ಮದಕರಿ ನಾಯಕನ ಶೌರ್ಯ ಮತ್ತು ಸಾಧನೆಗಳನ್ನು 
ಮೆಚ್ಚುವುದು. 

ಯಲಹಂಕ ನಾಡಪ್ರಭುಗಳಾದ ಒಂದನೆಯ ಕೆಂಪೇಗೌಡ ಮತ್ತು ಎರಡನೆಯ 
ಕೆಂಪೇಗೌಡ ಇವರ ಸಾಧನೆಗಳನ್ನು ತಿಳಿದುಕೊಳ್ಳುವುದು. 


ಕೆಳದಿಯ ನಾಯಕರು 
[2] ನಾಯಕರು: ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಅನೇಕ ಚಿಕ್ಕಪುಟ್ಟ 
ಅರಸರಿದ್ದರು. ಇವರೇ ನಾಯಕರು ಅಥವಾ ಪಾಳೆಯಗಾರರು. ಪಾಳೆಯಗಾರರ ವಶವಿದ್ದ 
ಸೀಮೆಯನ್ನು ಪಾಳೆಯಪಟ್ಟು ಎನ್ನುತ್ತಿದ್ದರು. ನಾಯಕರಲ್ಲಿ ಕೆಳದಿ ಮತ್ತು ಚಿತ್ರದುರ್ಗದ 
ನಾಯಕರು ಪ್ರಸಿದ್ದರು. 


ವಿಜಯನಗರದ ಕಾಲದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಳದಿ ರಾಜ್ಯವು ಸ್ಥಾಪನೆಗೊಂಡು 
ಮುಂದೆ ಅದು ಸ್ಪತಂತ್ರಗೊಂಡಿತು. ಕೆಳದಿಯ ನಾಯಕರು ಕರ್ನಾಟಕದ ಕರಾವಳಿ ಮತ್ತು 
ಮಲೆನಾಡು ಪ್ರದೇಶಗಳನ್ನು ಆಳುತ್ತಿದ್ದರು. (ನೋಡಿ ಭೂಪಟ 10). 


ಕೆಳದಿ ಸಂಸ್ಥಾನವು ವಿಶಾಲ ಹಾಗೂ ಸಂಪದ್ಧರಿತವಾಗಿತ್ತು ಶಿವಮೊಗ್ಗ, ದಕ್ಷಿಣ ಕನ್ನಡ, 
ಉಡುಪಿ, ಕಾಸರಗೋಡು (ಕೇರಳ), ಕೊಡಗು, ಹಾಸನ, ತುಮಕೂರು, ಚಿತ್ರದುರ್ಗ, 
ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಭಾಗಗಳನ್ನು ಒಳಗೊಂಡು ಕೆಳದಿ ರಾಜ್ಯವಿತ್ತು. 


ಹಿರಿಯ ವೆಂಕಟಪ್ಪ ನಾಯಕ: ವೆಂಕಟಪ್ಪ ನಾಯಕನು ಕೆಳದಿ ಅರಸರಲ್ಲೇ ಅತ್ಯಂತ 
ಪ್ರಖ್ಯಾತನಾಗಿದ್ದನು, ಇವನ ಕಾಲದಲ್ಲಿ ಕೆಳದಿ ರಾಜ್ಯವು ಪೂರ್ಣ ಸ್ವತಂತ್ರವಾಯಿತು. ಈತನು 
ಕರಾವಳಿಯಲ್ಲಿ ಚಂದ್ರಗಿರಿ ನದಿಯವರೆಗೆ ವಿಜಯಯಾತ್ರೆ ಮಾಡಿದನು. ಉಳ್ಳಾಲದ ರಾಣಿ 
ಅಬ್ಬಕ್ಕಳ ನೆರವಿನಿಂದ ಪೋರ್ಚುಗೀಸರನ್ನು ಮಂಗಳೂರಿನಲ್ಲಿ ಈತನು ಸೋಲಿಸಿದನು. 
ವಿಜಯಾಪುರದ ಆದಿಲ್‌ಷಾಹಿ ಸೇನೆಯನ್ನು ಸೋಲಿಸಿ ಹಾನಗಲ್‌ನಲ್ಲಿ ವಿಜಯಸ್ಮಂಭ 
ಸ್ಥಾಪಿಸಿದನು. ಸಕಲ ಮತಗಳಿಗೆ ಈತನು ಪ್ರೋತ್ಸಾಹ ನೀಡಿದನು. 


ಶಿವಪ್ಪ ನಾಯಕ 


ಶಿವಪ್ಪ ನಾಯಕ ಕೆಳದಿಯ ಪ್ರಸಿದ್ಧ 
ಅರಸನಾಗಿದ್ದನು. ಇವನು ಕರಾವಳಿಂರು 
ಪೋರ್ಚುಗೀಸರ ಕೋಟಿಗಳನ್ನು ವಶಪಡಿಸಿಕೊಂಡು 
“ಪಡುಗಡಲೊಡೆಯ' ಎನಿಸಿದನು. ರಾಜ್ಯದ 
ರಕ್ಷಣೆಗಾಗಿ ಬೇಕಲ ಮತ್ತು ಚಂದಗಿರಿ (ಕೇರಳ) 
ಹಾಗೂ ಮಂಗಳೂರು ಮುಂತಾದೆಡೆಗಳಲ್ಲಿ 
ಭದ್ರವಾದ ಕೋಟೆಗಳನ್ನು ಕಟ್ಟಿಸಿದನು. ಧರ್ಮ ಗ್ಮಿಟ್ಕ 
ಶ್ರದ್ಧೆಯುಳ್ಳವನಾದ ಶಿವಪ್ಪ ನಾಯಕನು ಬ 
ವಾಜಪೇಯ ಮುಂತಾದ. ವೈದಿಕ ಯಜ್ಞಗಳನ್ನು ಸ ಶಾ 
ಮಾಡಿಸಿದನು. | 


ವ್ಯಾಪಾರದ ಅಭಿವೃದ್ಧಿಗಾಗಿ ಗೋವೆಯ ಠಾ. 
ವ್ಯಾಪಾರಿ ವರ್ಗದವರಿಗೆ ತನ್ನ ರಾಜ್ಯದಲ್ಲಿ ಬಂದು >, 
ನೆಲೆಸಲು ಪ್ರೋತ್ಸಾಹ ನೀಡಿದನು. ಗೋವೆಯ 
ಕ್ರೈಸ್ತರು ಕೃಷಿಯಲ್ಲಿ ನಿಪುಣರಾದುದರಿಂದ 


ಅವರಿಗೂ ತನ್ನ ರಾಜ್ಯಕ್ಕೆ ವಲಸೆ ಬರಲು 


ಪ್ರೋತ್ಸಾಹಿಸಿ, ಭೂಮಿ ಕಾಣಿಕೆಗಳನ್ನು ಕೊಟ್ಟನು. | 
ಅವನು ತನ್ನ ರಾಜ್ಯದಲ್ಲಿ ಪಾದ್ರಿಗಳು ಮಾತ್ರ 


ಚಿತ್ರ 71 - ಶಿವಪ್ಪ ನಾಯಕ 
ಸ್ಥಳೀಯರೇ ಇರಬೇಕೆಂದು ಕಟ್ಟಳೆ ಮಾಡಿದ್ದನು. 


ಚಿತ್ರ 72 - ಶಿವಪ್ಪ ನಾಯಕನ ಅರಮನೆ, ಶಿವಮೊಗ್ಗ 
ಶಿವಪ್ಪನಾಯಕನ ಸಿಸ್ತು: ಶಿವಪ್ಪ ನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆಯನ್ನು 
'ಸಿಸ್ತ' ಎಂದು ಕರೆಯಲಾಗಿದೆ. ಈ ಕಂದಾಯ ಪದ್ಧತಿಯಂತೆ ಭೂಕಂದಾಯವನ್ನು 
ನಿಗದಿಪಡಿಸಲು ಭೂಮಿಯನ್ನು ವರ್ಗೀಕರಿಸಲಾಗುತ್ತಿತ್ತು. ಮಣ್ಣಿನ ಗುಣ, ನೀರಾವರಿ ಸವಲತ್ತು 
ಇತ್ಯಾದಿ ಅಂಶಗಳು ವರ್ಗೀಕರಣದ ಮೂಲವಾಗಿದ್ದವು. ಹೊಲದ ಇಳುವರಿಯ ಮೂರನೆಯ 
ಒಂದಂಶವನ್ನು ಕಂದಾಯ ರೂಪದಲ್ಲಿ ಸಂಗ್ರಹಿಸಲಾಗುತ್ತಿತ್ತು. ಇಂಥ ಕ್ರಮಬದ್ಧ ಕಂದಾಯ 


ಪದ್ಧತಿಯನ್ನು “ಶಿವಪ್ಪ ನಾಯಕನ ಸಿಸ್ತು' ಎನ್ನುವರು. ಸಿಸ್ತು ಮಲೆನಾಡಿನ ಸಮೃದ್ಧಿಗೆ 
ಕಾರಣವಾಯಿತು. 


ರಾಣಿ ಚೆನ್ನಮ್ಮಾಜಿ: ಶಿವಪ್ಪ ನಾಯಕನ ಅನಂತರ ಅವನ ಸೊಸೆ ರಾಣಿ ಚೆನ್ನ! ಮ್ಮಾಜಿ 
ರಾಜ್ಯವಾಳಿದಳು. ಅವಳು ಮೊಗಲರ ಸೈನ್ಯವನ್ನು ಹೆಮ್ಮೆಟ್ಟಸಿ ಶಿವಾಜಿಯ ಮಗ ಛತ್ರಪತಿ 
ರಾಜಾರಾಮನಿಗೆ ರಕ್ಷಣೆ ನೀಡಿದಳು. ಕನ್ನಡ ನಾಡಿನ ಶೌರ್ಯ, ತ್ಯಾಗಕ್ಕೆ ಸಂಕೇತವಾಗಿದ್ದ 
ಚೆನ್ನಮ್ಮ ಮೈಸೂರಿನ ಸೈನ್ಯದೊಂದಿಗೂ ಸಣಸಾಡಿದಳು. 


ಕೆಳದಿ ಅರಸರು ದೇವಸ್ಥಾನಗಳು, ಅಗ್ರಹಾರಗಳು ಮತ್ತು ವೀರಶೈವ ಮಠಗಳನ್ನು 
ಸಾಪಿಸಿದರು. ಕೆಳದಿಯ ಅಘೋರೇಶ್ವರ ದೇವಾಲಯ ಶಿಲ್ಪಕಲೆಗೆ ಪ್ರಸಿದ್ಧವಾಗಿದೆ. ಮಠಗಳು. 
ದಾಸೋಹ ಹಾಗೂ ಶಿಕ್ಷಣದ ಕೇಂದೆಗಳಾಗಿದ್ದವು. ಸಕಲ "ಧರ್ಮಗಳಿಗೆ ಅಪಾರ ದತ್ತಿದಾನ 
ನೀಡಿದರು. ಚೆನ್ನ! ಮ್ಯಾಜಿಯು ಮಂಗಳೂರಿನಲ್ಲಿ ಕೈಸ್ತ ದೇವಾಲಯವೊಂದಕ್ಕೆ ನಿವೇಶನವಿತ್ತಳು. 


ಮೈಸೂರಿನ ಜೊತೆ ಸತತ ಸ್ಪರ್ಧೆ ಹಾಗೂ ಆಂತರಿಕ ಯುದ್ದಗಳಿಂದಾಗಿ ಕೆಳದಿ ರಾಜ್ಯ 
ದುರ್ಬಲವಾಯಿತು. ಮುಂದೆ ಹೈದರನು ಅದನ್ನು ವಶಪಡಿಸಿಕೊಂಡನು. ಲ್ಲೇ 


ಕಾಲಗಣನೆ (ಕ್ರಿ.ಶ) 


ಕೆಳದಿ ರಾಜ್ಯದ ಆಳ್ವಿಕೆಯ ಕಾಲ 1499-1763 
ಹಿರಿಯ ವೆಂಕಟಪ್ಪ ನಾಯಕ 1586-1629 
ಶಿವಪ್ಪ ನಾಯಕ 1645-00 
ರಾಣಿ ಚೆನ್ನಮ್ಮಾಜಿ 1612-07 


ಹೈದರ್‌ ಅಲಿ ಕೆಳದಿಯನ್ನು 
ಪರಾಭವಗೊಳಿಸಿದ್ದು 1763 


ಸೀಮೆ - ರಾಜ್ಯ 
ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 
1 ಹಿರಿಯ ವೆಂಕಟಪ್ಪ ನಾಯಕನ ಸಾಧನೆಗಳು ಯಾವುವು? 


2 ಕೆಳದಿಯ ಇತಿಹಾಸದಲ್ಲಿ ಪಡುಗಡಲೊಡೆಯ ಎಂಬುದಾಗಿ ಯಾರನ್ನು 
ಕರೆಯಲಾಗುತ್ತದೆ? 


ಗೋವೆಯ ಕ್ರೈಸ್ತರನ್ನು ಶಿವಪ್ಪ ನಾಯಕನು ಹೇಗೆ ಪ್ರೋತ್ಸಾಹಿಸಿದನು? 

"ಸಿಸ್ತು' ಎಂದರೇನು? 

ರಾಣಿ ಚೆನ್ನಮ್ಮಾಜಿ ಯಾರು? 

ಕೆಳದಿಯ ನಾಯಕರು ಮಾಡಿರುವ ಮುಖ್ಯ ಸಾಧನೆಗಳನ್ನು ಕುರಿತು ಬರೆಯಿರಿ. 


ಚಿತ್ರದುರ್ಗದ ನಾಯಕರು 


[8] ಮೈಸೂರು ಮತ್ತು ಕೆಳದಿ ಅರಸರುಗಳ ನಂತರ ಚಿತ್ರದುರ್ಗದ ನಾಯಕರಿಗೆ 
ಕರ್ನಾಟಕದ AE ದಲ್ಲಿ ಓರ ಗಣ್ಯ ಸಾನವಿದೆ. ಇವರು 16ರಿಂದ 18ನೇ 
ಶತಮಾನಗಳವರೆಗೆ ಪಾಳೆಯಗಾರರಾಗಿ ಆಳ್ವಿಕೆ" ನಡೆಸಿದರು. 


ಮದಕರಿ ನಾಯಕ: ಈತನು ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ 
ಪ್ರಸಿದ್ಧನಾದವನು. ಕೇವಲ ಹನ್ನೆರಡು. ವರ್ಷದವನಾಗಿದ್ದಾಗಲೇ ಸಿ೦ಹಾಸನವನ್ನೇರಿದನು. 
ಮದಕರಿಯು ಹೈದರ್‌ ಅಲಿಗೆ ಲಾರ ಯುದ್ಧಗಳಲ್ಲಿ ಸಹಾಯಮಾಡಿದನು. ಆದರೆ 
ಮದಕರಿಯ ತ ವನ್ನು ಮನಗಂಡ ಹೈದರ್‌” ಅಲಿ ಒಳಗೊಳಗೇ ಮತ್ನರಪಟ್ಟನು. 
ಈತನನ್ನು ಹತ್ತಿಕ್ಕಲು ಚಿತ್ರದುರ್ಗದ ಕೋಟೆಗೆ ಮುತ್ತಿಗೆ ಹಾಕಿದನು. ಏಳುಸುತ್ತಿನ, ಭಾರಿ ಗಾತ್ರದ 
ಅಭೇದ್ಯ ಕೋಟೆಯನ್ನು ವಶಪಡಿಸಿಕೊಳ್ಳಲು ಹೈದರನಿಗೆ ಅಸಾಧ್ಯವಾಗಿತ್ತು ಆದುದರಿಂದ 
ಆತನ ಸೈನಿಕರು ಕೋಟೆಯ ರಹಸ್ಯದಾರಿಯನ್ನು ಪತ್ತೆಮಾಡಿ, ಕಾವಲುಗಾರನಿಲ್ಲದ ವೇಳ 
ಕಳ್ಳಗಿಂಡಿಯಿಂದ ಅದನ್ನು ಪ್ರವೇಶಿಸಲು ಯತ್ನಿ, ಸಿದರು. "ಆ ವೇಳೆಗೆ ಕಾವಲುಗಾರನ ಹೆಂಡತಿ 
ಓಬವ್ವ ತನ್ನ ಒನಕೆಯಿಂದ. ಅನೇಕ ಶತ್ರುಗಳನ್ನು ಕೊಂದು ಹಾಕಿದಳು: ಇಂದಿಗೂ ಚಿತ್ರದುರ್ಗದ 
ಕೋಟೆಯ" ಪಶ್ಚಿಮದಲ್ಲಿ ವೀರವನಿತೆ 'ಓಬವ್ವನ ಕಿಂಡಿ' ಇದೆ. 


ಚಿತ್ರ 74 - ಒನಕೆ ಓಬವ್ವ ಚಿತ್ರ 75 - ಚಿತ್ರದುರ್ಗದ ಕೋಟೆ 


ಸೋಲನ್ನೊಪ್ಪದ ಹೈದರನು ಚಿತ್ರದುರ್ಗಕ್ಕೆ ಮತ್ತೊಮ್ಮೆ ಮುತ್ತಿಗೆಹಾಕಿದನು. ಭೀಕರ 
ಯುದ್ದವೊಂದು “ಡದು ದಕರಿಗೆ ಸೋಲಾಯಿತು. ಮೆದಕೆರಿಯನ್ನು ಬಂಧಿಸಿ ಆನಂತರ 
ಕೊಲ್ಲಲಾಯಿತು. ಮದಕರಿ ಗತಿಸುವುದರೊಂದಿಗೆ ಚಿತ್ರದುರ್ಗದ ನಾಯಕರ ವಂಶ 
ಅಳಿಯಿತು.4* 


ಚಿತ್ರದುರ್ದವು ಒಂದು ಆಕರ್ಷಕವಾದ ೧ದಿದುರ್ದವಾಣದ್ದು ಏಳು ಸುತ್ತಿನ ಕೂಂಟೆಯನ್ನು 
ಹೊಂವಿದೆ. ಇದರ ಒಳಂನ ನಿವೇಶನದಲ್ಲಿ ಹಲವು ದೆಂವಾಲಯರಳೂ ಕರೆರಳೂ ಇವೆ. 
ಚಿತ್ರದುರ್ಗದ ನಾಯಕರು ಹಲವಾರು ದೇವಾಲಯದಳನ್ನು ಕಟ್ಟಲಿದರು. ಭರಮಪಾದರ ಮತ್ತು 
ಬಂಮುಪಮುದ್ರ ಜಲಾಶಯರದಳು ಇವರ ಹೊಡುಗೆಗಳಾಗಿವೆ. ತಮ್ಮ ಶೌರ್ಯ. ಸಾಹಸದಳದೆ 
ಚಿತ್ರದುರ್ಗದ ನಾಯಕರು ಖ್ಯಾತರಾಗಿದ್ದಾರೆ. ಈ ಮನೆತನದ ಬಕ್ಕೆ ಸಮೃದ್ಧವಾದ ಜನಪದ 
ಸಾಹಿತ್ಯವಿದೆ. 


ಕಾಲಗಣನೆ (ಕ್ರಿ.ಶ.) 
ಮದಕರಿ ನಾಯಕ - 1754-1779 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 
1 ಮದಕರಿ ನಾಯಕನನ್ನು ಕುರಿತು ಟಿಪ್ಪಣೆ ಬರೆಯಿರಿ. 
2 ಒನಕೆ ಓಬವ್ವನನ್ನು ನಾವು ಇಂದಿಗೂ ನೆನೆಯುತ್ತೇವೆ ಏಕೆ? 


ಯಲಹಂಕ RE 


[2] ಕೆಂಪೇಗೌಡ ಮನೆತನದವರೆಂದು 
ಪ್ರಸಿದ್ಧವಾಗಿರುವ ಯಲಹಂಕ ನಾಡಪ್ರಭುಗಳು '' 
ಆಧುನಿಕ ಬೆಂಗಳೂರಿನ ನಿರ್ಮಾಪಕರು. ಇವರು ' 
ವಿಜಯನಗರದ ಪಾಳೆಯಗಾರರಾಗಿದ್ದರು. ಮುಂದೆ 
16-18ನೇ ಶತಮಾನಗಳ ಕಾಲಾವಧಿಯಲ್ಲಿ 
ಬೆಂಗಳೂರು ಜಿಲ್ಲೆಯ ಬಹುತೇಕ ಭಾಗಗಳ ಮೇಲೆ 
ಇವರು ಆಳ್ವಿಕೆ ನಡೆಸಿದರು. ಪ್ರಾರಂಭದಲ್ಲಿ 
ಬೆಂಗಳೂರು, ಅನಂತರ ಮಾಗಡಿ" ಇವರ್‌" 
ರಾಜಧಾನಿಯಾಗಿತ್ತು. 


ಒಂದನೆಯ ಕೆಂಪೇಗೌಡ: /ಬ೦ಂದನೆಯ , '' 
ಕೆ೦ಂಪೇಗೌಡನು ಬೆ೦ಗಳೂರು” ನಗರದ "೬ 
ಸ್ಥಾಪಕನೆ೦ದು ಹೆಸರುವಾಸಿಯಾಗಿದ್ದಾನೆ. ಇವನು 4 
ಬೆಂಗಳೂರಿನಲ್ಲಿ ಕೋಟೆಯೊಂದನ್ನು ಕಟ್ಟಿ ಅಲ್ಲಿಂದ ' 
ಆಳ್ವಿಕೆ ನಡೆಸಿದ. ಬೆಂಗಳೂರಿನ ಬಸವನಗುಡಿಯ 
ಬಸವನ ದೇವಾಲಯ, ಹಲಸೂರಿನ ಸೋಮೇಶ್ವರ 
ದೇವಾಲಯಗಳ ರಚನೆ ಹಾಗೂ ಗವಿಗಂಗಾಧರೇಶ್ವರ 
ದೇವಾಲಯದ ವಿಸ್ತರಣೆ ಈತನ ಸಾಧನೆಯಾಗಿದೆ. 
ಬೆ೦ಗಳೂರಿನಲ್ಲಿ ಅನೇಕ ಕೆರೆಗಳನ್ನು ನಿರ್ಮಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ. 


ಒಂದನೆಯ ಕೆ೦ಪೆರ್‌ಡನು ನರ್ಮಿಖದ ನಾಲ್ದು ಕೆರೆದಲೆಂದರೆ ಕೆಂಪಾಂಬುಧಿ, ಧರ್ಮಾ೦ಯುಧಿ, 
ಹಲಸೂರು ಹಾಡೂ ಸ೦ಪಂ೦ರಿ. 


ಒಂದನೆಯ ಕೆಂಪೇಗೌಡನು ಅನೇಕ ಛತ್ರ ಮತ್ತು ಅಗ್ರಹಾರಗಳನ್ನು ಕಟ್ಟಿಸಿದನು. 
ಧರ್ಮಪಭುವಾಗಿ ಆಳಿದ ಇವನಿಗೆ " ಮುಚ್ಚ ಎ೦ಬ ಬಿರುದಿತ್ತು. 


ಚಿತ್ರ 76 - ಒಂದನೆಯ ಕೆಂಪೇಗೌಡ 


ಎರಡನೆಯ ಕೆಂಪೇಗೌಡ: ಎರಡನೆಯ ಕೆಂಪೇಗೌಡನು 
ಒಂದನೆಯ ಕೆಂಪೇಗೌಡನ ಮಗ. ಕೆಂಪೇಗೌಡ 
ಮನೆತನದವರು ಮಾಗಡಿಯನ್ನು ರಾಜಧಾನಿಯನ್ನಾಗಿ 


ಮಾಡಿಕೊಂಡು ಆಡಳಿತವನ್ನು ನಿರ್ವಹಿಸಿದರು. ಹೀಗಾಗಿ ' ಇ 


ಈ ಸಂತತಿಯ ದೊರೆಗಳನ್ನು ಮಾಗಡಿ ಕೆಂಪೇಗೌಡರೆಂದು | 


ಕರೆಯುವ ವಾಡಿಕೆಯಿದೆ. ಎರಡನೇ ಕೆಂಪೇಗೌಡನು 
ಬೆಂಗಳೂರು ನಗರದ ಎಲ್ಲೆಕಟ್ಟುಗಳನ್ನು ಗುರುತಿಸಿ ನಾಲ್ಕು 
ಕಾವಲು ಗೋಪುರಗಳನ್ನು ಕಟ್ಟಿಸಿದನು. ಇವನ ಕಾಲದಲ್ಲಿ 
ಬೆ೦ಗಳೂರು ನೇಯ್ಲೆಯ ದೊಡ್ಡ ಕೇಂದ್ರವಾಗಿ 
ಬೆಳೆಯಿತು. ತನ್ನ ತಂದೆಯಂತೆ ಇವನು ಕೂಡ ಹೊಸ 
ಹಳ್ಳಿಗಳು, ದೇವಾಲಯಗಳು ಮತ್ತು ಕೆರೆಗಳ ನಿರ್ಮಾಣ 
ಮಾಡಿ ಹೆಸರುಗಳಿಸಿದನು. ಮುಂದೆ, ಯಲಹಂಕ 


ನಾಡಪ್ರಭುಗಳ ಸಂಸ್ಥಾನ ಮೈಸೂರು ಸಂಸ್ಥಾನದೊಂದಿಗೆ 


ಸೇರ್ಪಡೆಯಾಯಿತು. ಇ 


ಕಾಲಗಣನೆ (ಕ್ರಿ.ಶ.) 


4 


ತ್ರ 7.7 - ಕಾವಲು ಗೋಪುರ. 
ಬೆಂಗಳೂರು 


ಒಂದನೆಯ ಕೆಂಪೇಗೌಡ - ಸುಮಾರು 1510-1570 
ಎರಡನೆಯ ಕೆಂಪೇಗೌಡ ೨. ಸುಮಾರು 1585-1633 


ನಿಮದೆ ತಿಆದಿರಲ 


ಎರಡನೆಯ ಕಹೆಂಪೇದೌಡನು ಕಟ್ಟಸಿದ ಕಾವಲು ಗೋಪುರಗಳು ಇಲ್ಲವೆ: ಉತ್ತರದಲ್ಲ- 
ಮೇಟವೃತ್ತ: ದಕ್ಷಿಣದಲ್ಲ-ಲಾಲ್‌ಬಾದ್‌; ಪೂರ್ವದಲ್ಲ-ಅಲಸೂರು; ಮತ್ತು ಪಶ್ಚಿಮದಲ್ಲ- 


ದವಿದಂಗಾಧರೇಶ್ವರ. 
ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 


1 ಒಂದನೆಯ ಕೆಂಪೇಗೌಡನ ಎರಡು ಮುಖ್ಯ ಸಾಧನೆಗಳು ಯಾವುವು? 
2 ಎರಡನೆಯ ಕೆಂಪೇಗೌಡನ ಕುರಿತು ಟಿಪ್ಪಣಿ ಬರೆಯಿರಿ. 


ಚಟುವಣಕೆ 


ಬೆ೦ದಳೂದಿನ ನಾಡಪ್ರಮದಳು ಬೆಂಗಳೂರು ಹಾದೂ ಸುತ್ತಮುತ್ತ ಅನೇಕ ಕೆರೆಗಳನ್ನು 
ನಿರ್ಮಿಪಿದರು. ಇಂದು ಹೆಚ್ಚಿನ ಕೆರೆದಗಳು ಮಾಯವಾರವೆ. ಇದರ ಪರಿಣಾಮವೆಂನೆಂಬ 
ವಿಚಾರ ಚರ್ಜಿನಿ. ಸರ್ಕಾರಕ್ಕೆ ಕಳುಹಿಸಲು ಒಂದು ವರವಿ ತಯಾದಿಪಿ. 


ಶಿ 


ಕೊಡಗು, ಕಿತ್ತೂರು, ತುಳುನಾಡು ಮತ್ತು ಹೈದರಾಬಾದ್‌-ಕರ್ನಾಟಕ 


ಪಾಠದ ಪರಿಚಯ 
ರಷ ರಾಜ್ಯ ಸಾಮ್ರಾಜ್ಯಗಳ ಶ್ರೀಮಂತ ಇತಿಹಾಸದ ತಿಳಿವಳಿಕೆ ಎಷ್ಟು 


ಪಡ 

ಮುಖ್ಯವೋ ಅಷ್ಟೇ ಮುಖ್ಯವಾದುದು ಕರ್ನಾಟಕದ ಚಿಕ್ಕ ಪುಟ್ಟ ಪ್ರದೇಶಗಳ ಇತಿಹಾಸದ ಅರಿವು. 
ಏಕೆಂದರೆ ಪ್ರಾದೇಶಿಕ ಇತಿಹಾಸ ವು ಸತ್ತಪೂರ್ಣವಾಗಿದೆಯಲ್ಲದೆ, ಅದು ಕರ್ನಾಟಕದ ಒಟ್ಟು 
ಇತಿಹಾಸದ ಅಥೈ ೯ಸುವಿಕೆಗೆ ಪೂರಕವಾಗಿದೆ. ಈ ದೃಷ್ಟಿಯಿಂದ ಕೊಡಗು, ಕಿತ್ತೂರು, ತುಳುನಾಡು 


ಮತ್ತು ಹೈ ಹ ಕರ್ನಾಟಕದ ಚರಿತ್ರೆಯ ಮುಖಗಳನ್ನು ಈ ಪಾಠದಲ್ಲಿ ನೆರೂಪಿಸಲಾಗಿದೆ. 


ಸಾಮರ್ಥ್ಯಗಳು 
ಕೊಡಗಿನ ಚರಿತ್ರೆಯ ಹೆಗ್ಗುರುತುಗಳನ್ನು ಪರಿಚಯಿಸಿಕೊಳ್ಳುವುದು. 


ಬ್ರಿಟಿಷರ ವಿರುದ್ಧ ಕಿತ್ತೂರಿನ ರಾಣಿ ಚೆನ್ನಮ್ಮ ಮತ್ತು ಅವಳ. ಅನುಯಾಯಿ ಸಂಗೊಳ್ಳಿ 
ರಾಯಣ್ಣ ನಡೆಸಿದ ದಿಟ್ಟ ಹೋರಾಟವನ್ನು "ಮೆಚ್ಚುವುದು. 


ತುಳುನಾಡಿನ ಇತಿಹಾಸ, ಸಂಸ್ಕೃ ತಿ ಹಾಗೂ ಕೊಡುಗೆಗಳನ್ನು ಅರ್ಥಮಾಡಿಕೊಳ್ಳುವುದು. 


ಹೈದರಾಬಾದ್‌- ಕರ್ನಾಟಕ ಪ್ರದೇಶ ಬ್ರಿಟಿಷ್‌" ಆಳರಸರು, ನಿಜಾಮ ಮತ್ತು 
ಸ್ಥಳೀಯ ಜಮೀನ್ದಾರರ ವಿರುದ್ಧ ನಡೆದ ಹೋರಾಟಗಳನ್ನು ಅರ್ಥಮಾಡಿಕೊಳ್ಳುವುದು. 


ಕೊಡಗು 
ತಪ್ಪಲಿನಲ್ಲಿರುವ ಜಿಲ್ಲೆಯೇ ಕೊಡಗು. ಇಲ್ಲಿನ ಹೆಚ್ಚಿನ ಜನರು 


Ww 


ಡವ ಮತ್ತು ಅರೆಬಾಸೆ. 


ಕರ್ನಾಟಕದ ಜನರ ಜೀವನದಿ ಕಾವೇರಿ. ತಲಕಾವೇರಿಯು ಕಾವೇರಿ ನದಿಯ 
ಉಗಮ ಸ್ಥಾನ. ತಲಕಾವೇರಿಯನ್ನು ಲಕ್ಷಾಂತರ ಜನರು ಆರಾಧಿಸುತ್ತಾರೆ. ಕೊಡಗು ಅರಣ್ಯ 
ಸಂಪತ್ತಿನಿಂದ ಕೂಡಿದ್ದು, ನಾಗರಹೊಳೆ ಎಂಬ ರಾಷ್ಟ್ರೀಯ ಉದ್ಯಾನವನ ಇಲ್ಲಿದೆ. 


ಹಾಲೇರಿ ಅರಸುಮನೆತನ: ಕೊಡಗನ್ನು ಆಳಿದ ಪ್ರಮುಖ ರಾಜವಂಶವೆಂದರೆ ಹಾಲೇರಿ 
ಅರಸುಮನೆತನ. 17ನೇ ಶತಮಾನದ ಆರಂಭದಲ್ಲಿ ಇದನ್ನು ವೀರರಾಜನು ಸ್ಥಾಪಿಸಿದನು. 
ಮುಂದೆ, ಮುದ್ದುರಾಜನು ಮುದ್ದುರಾಜಕೇರಿಯನ್ನು ಕಟ್ಟಸಿ ಅದನ್ನು ತನ್ನ ರಾಜಧಾನಿಯನ್ನಾಗಿ 
ಮಾಡಿಕೊಂಡನು. ಮುದ್ದುರಾಜಕೇರಿಯೇ ಮಡಿಕೇರಿಯಾಗಿದೆ. 


ರಿಯ ಕೋಟೆ 
ಕೊಡಗನ್ನು 18ನೇ ಶತಮಾನದ ಉತ್ತರಾರ್ಧದಲ್ಲಿ ಹೈದರ್‌ ಅಲಿ ಮತ್ತು ಟಿಪ್ಪು 
ಸುಲ್ತಾನರು ಆಳಿದರು. ಆ ಸಂದರ್ಭದಲ್ಲಿ ಕೊಡಗಿನ ರಾಜನಾಗಿದ್ದ ವೀರರಾಜನು ಟಿಪ್ಪುವಿನ 
ಬಂಧಿಯಾಗಿದ್ದ. ಅವನ ಕೈಯಿಂದ ತಪ್ಪಿಸಿಕೊಂಡ ವೀರರಾಜನು ಬ್ರಿಟಿಷರ ಸಹಾಯದಿಂದ 
ಕೊಡಗನ್ನು ವಶಪಡಿಸಿಕೊಂಡನು. ಟಿಪ್ಪುವಿನ ಮರಣಾನಂತರ ಬ್ರಿಟಿಷರು ಮತ್ತು ಕೊಡಗಿನ 
ಅರಸರು ಸ್ನೇಹದಿಂದಿದ್ದರು. 


ಕೊಡಗು ಮತ್ತು ಬ್ರಿಟಿಷರು: ಕೆಲಕಾಲದ ಬಳಿಕ ಬ್ರಿಟಿಷರು ಕೊಡಗನ್ನು ವಶಪಡಿಸಿಕೊ೦ಡರು 
(1834). ಕೊಡಗಿನ ಕೊನೆಯ ಅರಸ ಚಿಕ್ಕವೀರರಾಜೇಂದ್ರನನ್ನು ಅವರು ಗಡಿಪಾರು ಮಾಡಿ 
ಕೊಡಗನ್ನು ತಾವೇ ನೇರವಾಗಿ ಆಳತೊಡಗಿದರು. ಕೊಡಗನ್ನು ವಿಭಜಿಸಿ, ಕೊಡಗಿನ 
ಭಾಗವಾಗಿದ್ದ ಅಮರಸುಳ್ಯವನ್ನು ಕೆನರಾ ಜಿಲ್ಲೆಗೆ ಸೇರಿಸಿದರು. 


ಅಮರಸುಳ್ಯ ಹೋರಾಟ: ಕೆನರಾ ಜಿಲ್ಲೆಯಲ್ಲಿ ರೈತರ ಮೇಲೆ ಕಂದಾಯ ಹೆಚ್ಚಾಗಿದ್ದುದರಿಂದ 
ಅಲ್ಲಿನ ರೈತರು "ಬ್ರಿಟಿಷರ ವಿರುದ್ಧ ಸಶಸ್ತ ಮ ಮಾಡಿದರು. ಅವರು. ಬ್ರಿಟಿಷರನ್ನು 
ಕೊಡಗಿನಿಂದ ಓಡಿಸಲು ಸಂಕಲ್ಪಮಾಡಿದೆರು. ಈ ಹೋರಾಟವನ್ನು 1837ರ ಅಮರಸುಳ್ಳ 
ಹೋರಾಟವೆನ್ನುತ್ತಾರೆ. ಹೋರಾಟಗಾರರು ಸುಳ್ಯ, ಪುತ್ತೂರು, ಕಾಸರಗೋಡು ಹಾಗೂ 
ಮಂಗಳೂರನ್ನು ಹದಿಮೂರು ದಿನಗಳ ಕಾಲ ತಮ್ಮ ವಶಕ್ಕೆ ತೆಗೆದುಕೊಂಡರು. ಆದರೆ 
ಬ್ರಿಟಿಷರು ಈ ಹೋರಾಟವನ್ನು ಬಗ್ಗುಬಡಿದರು. ಅನೇಕ ಹೋರಾಟಗಾರರನ್ನು ಅವರು ಗಲ್ಲು 
ಶಿಕ್ಷೆಗೆ ಒಳಪಡಿಸಿದರು. ಹೋರಾಟದ ಪ್ರಮುಖ ನಾಯಕರೆಂದರೆ ಪುಟ್ಟಬಸಪ್ಪ, ಕಲ್ಯಾಣಸ್ವಾಮಿ 
ಮತ್ತು ಗುಡ್ಡೆಮನೆ ಅಪ್ಪಯ್ಯಗೌಡ. 


ಚಿತ್ರ 83 - ಗುಡ್ಡೆಮನೆ ಅಪ್ಪಯ್ಯ ಗೌಡರ ಕಂಚಿನ ಪುತ್ತಳಿ, ಮಡಿಕೇರಿ 


ಕೊಡಗಿನಲ್ಲಿ ಸ್ವಾತಂತ್ರ್ಯ ಹೋರಾಟ: ಸ್ಥಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಸ್ವಾತಂತ್ರ್ಯ 
ಪ್ರೇಮಿಗಳು ಸಕ್ರಿಯವಾಗಿ ಭಾಗವಹಿಸಿದರು. ಸ್ವಾತಂತ್ರ್ಯಾನಂತರ ಕೊಡಗು ಕೆಲಕಾಲ ಪ್ರತ್ಯೇಕ 
ರಾಜ್ಯವಾಗಿ ಉಳಿಯಿತು. 1956ರಲ್ಲಿ ಕೊಡಗು ಕರ್ನಾಟಕದೊಂದಿಗೆ ವಿಲೀನವಾಯಿತು. 


ಕೊಡಗಿನ ಇಬ್ಬರು ಕಣ್ಮಣಿಗಳು: ಕೊಡಗಿನ ಹೆಸರನ್ನು ಜಗತ್ತಿಗೆ ಪರಿಚಯ ಮಾಡಿದವರಲ್ಲಿ 
ಜನರಲ್‌ ಕೊಡಂದೆರ ಮಾದಪ್ಪ ಕಾರ್ಯಪ್ಪ ಅವರು ಪ್ರಮುಖರು. ಬ್ರಿಟಿಷರ ಕಾಲದಲ್ಲಿ ಅವರು 
ಪ್ರಥಮ ಭಾರತೀಯ ಜನರಲ್‌ ಆಗಿದ್ದವರು. ಸ್ವತಂತ್ರ ಭಾರತದ ಭೂಸೇನೆ, ನೌಕಾದಳ 
ಮತ್ತು ವಾಯುಪಡೆಗಳಿಗೆ ಮೊದಲ ಅಧಿಪತಿಯಾಗಿದ್ದವರು. ತಮ್ಮ ಆಡಳಿತ, ಸಾಹಸ, 
ಶೌರ್ಯಕ್ಕೆ ಹೆಸರಾದ ಕಾರ್ಯಪ್ಪನವರಿಗೆ ಫೀಲ್ಡ್‌ ಮಾರ್ಷಲ್‌ ಎಂಬ ಅತ್ಯುನ್ನತ ಪದವಿಯನ್ನು 
ನೀಡಲಾಯಿತು. 


ಚಿತ್ರ 84 - ಫೀಲ್ಡ್‌ ಮಾರ್ಷಲ್‌ ಕೆ.ಎಂ. ಕಾರ್ಯಪ್ಪ 


ಇನ್ನೊಬ್ಬ ಮಹಾನ್‌ ದೇಶಭಕ್ತ ಕೊಡಗಿನವರಾದ ಜನರಲ್‌ ಕೊಡಂದೆರ ಸುಬ್ಬಯ್ಯ 
ತಿಮ್ಮಯ್ಯ. ಅವರು ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಭಾರತದ ವಿಜಯಕ್ಕೆ 
ಕಾರಣರಾದರು. ಈ ಇಬ್ಬರು ವೀರರು ಕೊಡಗಿನ ಕಣ್ಮಣಿಗಳೆಂದು ಹೆಸರುವಾಸಿಯಾಗಿದ್ದಾರೆ. 
ಸೈನ್ಯಶಕ್ತಿಯೊಂದಿಗೆ ಗುರುತಿಸಿಕೊಂಡ ಕೊಡಗು ಕ್ರೀಡೆ, ಸಾಹಸ, ಜನಪದ ಮತ್ತು ಪ್ರಕೃತಿ 
ಸೌಂದರ್ಯಕ್ಕೂ ಹೆಸರಾಗಿದೆ. ಇ 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 
1 ಕಾವೇರಿ ನದಿಯ ಉಗಮಸ್ಥಾನವನ್ನು ಏನೆಂದು ಕರೆಯುತ್ತಾರೆ? 
2 ಕೊಡಗನ್ನು ಆಳಿದ ಮುಖ್ಯವಾದ ಅರಸುಮನೆತನ ಯಾವುದು? 
3 ಅಮರಸುಳ್ಯ ಹೋರಾಟ ಏಕೆ ನಡೆಯಿತು? 


ಚಟುವಟಕೆ 
ಫೀಲ್ಡ್‌ ಮಾರ್ಷಲ್‌ ಕಾರ್ಯಪ್ಪ ಹಾಡೂ ಜನರಲ್‌ ತಿಮ್ಮಯ್ಯ ಅವರ ಜಂವನದ 
ಹುಲಿತು ಮಾಹಿತಿ ಪಂದ್ರಹಿಪಿ. 


ಕಿತ್ತೂರು 


[8] ಬೆಳಗಾವಿ ಜಿಲ್ಲೆಯ ಕಿತ್ತೂರು ಸುಮಾರು ಎರಡು ಶತಮಾನಗಳ ಹಿಂದೆ 
ಪ್ರಭಾವಶಾಲಿ ರಾಜ್ಯವಾಗಿತ್ತು. ವ್ಯಾಪಾರ, ವ್ಯವಸಾಯಗಳಿಗೆ ಪ್ರಸಿದ್ಧವಾಗಿತ್ತು. 


ರಾಣಿ ಚೆನ್ನಮ್ಮ. ವೀರವನಿತೆ ಕಿತ್ತೂರಿನ ರಾಣಿ 
ಚೆನ್ನಮ್ಮ ರಾಜ "ಮಲ್ಲಸರ್ಜ ದೇಸಾಯಿಯ ಕಿರಿಯ 
ಪತ್ತಿ ಮೆಲ್ಲಸರ್ಜನೂ. ಅವನ ಉತ್ತರಾಧಿಕಾರಿಯಾಗಿದ್ದ 
ಮಗನೂ. ತೀರಿಕೊಂಡರು. ಚೆನ್ನಮ್ಮ ಶಿವಲಿಂಗ 
ಸರ್ಜನನ್ನು ದತ್ತು ತೆಗೆದುಕೊಂಡು ರಾಜ್ಯವಾಳಲು 
ಪ್ರಾರಂಭಿಸಿದಳು. ಧಾರವಾಡದ ಕಲೆಕ್ಟರ್‌ ಥ್ಯಾಕರೆ 
ದತ್ತುಸ್ವೀಕಾರ ಕ್ರಮಬದ್ಧವಲ್ಲ ಎಂದು ಕುಂಟುನೆಪ 
ತೆಗೆದನು. ಕಿತ್ತೂರಿನ ಆಡಳಿತವನ್ನು ಬ್ರಿಟಿಷ್‌ 
ಸರ್ಕಾರವೇ ವಹಿಸಬೇಕೆಂದು ಅವನು ಶಿಫಾರಸು 
ಮಾಡಿದ. ಈ ವಿಚಾರವನ್ನು ತಿಳಿದ ಚೆನ್ನಮ್ಮ; 
ಸಿಟ್ಟಿನಿಂದ ಕಿಡಿಕಿಡಿಯಾದಳು. ಬ್ರಿಟಿಷರ ದಮನ ' 
ನೀತಿಯನ್ನು ಪ್ರತಿಭಟಿಸಿ ನಾಡಿನ ಸ್ವಾತಂತ್ರ್ಯಕ್ಕಾಗಿ 
ಹೋರಾಡಲು ನಿರ್ಧರಿಸಿದಳು. ಥ್ಯಾಕರೆಯು 500 


ಮಂದಿ ಸೈನಿಕರೊಂದಿಗೆ ಕಿತ್ತೂರಿಗೆ ದಾಳಿಯಿಟ್ಟನು. [ 
ಘೋರವಾದ ಯುದ್ಧ ನಡೆಯಿತು. 4 


ಚೆನ್ನಮ್ಮ ತನ್ನ ಸೈನ್ಯದೊಂದಿಗೆ ಬ್ರಿಟಿಷರ 
ಎರುದ್ಧ ಪರಾಕ್ರಮದಿಂದ ಹೋರಾಡಿದಳು. ಬ್ರಿಟಿಷ್‌ 
ಸೈನ್ಯ ದಿಕ್ಟಾ ಪಾಲಾಯಿತು. ಥ್ಯಾಕರೆ ಗುಂಡಿನೇಟಿಗೆ ಚಿತ್ರ 86 - ವೀರವನಿತೆ ಕಿತ್ತೂರ ಚೆನ್ನಮ್ಮನ 
ಆಸುನೀಗಿದನು. ಕಂಚಿನ ಪುತ್ತಳಿ" 


ಮತ್ತೆ ಬ್ರಿಟಿಷ್‌ ಸೈನ್ಯ ಕಿತ್ತೂರನ್ನು ಮುತ್ತಿತು. ಕಿತ್ತೂರಿನ ಸೈನ್ಯ ಚಿಕ್ಕದಾಗಿದ್ದು ಆರೇಸಾವಿರ 
ಸೈನಿಕರಿದ್ದರು. ಬ್ರಿಟಿಷರದು ಬಹು “ದೊಡ್ಡ ಸೈನ್ಯ. ಮೂರು "ದಿನಗಳ ಯುದವಾಯಿತು. 
ಚೆನ್ನ: ಮನ ಕಡೆಯವರೇ ಕೆಲವರು ಅವಳಿಗೆ ಮೋಸ ಮಾಡಿದರು. ಕಿತ್ತೂರಿನ ಸೈನ್ಯ ಸೋತು 
ಚೆನ್ನಮ್ಮ ಸೆರೆಯಾದಳು. ಅವಳನ್ನು ಬ್ರಿಟಿಷರು ಬೈಲಹೊಂಗಲದಲ್ಲಿ ಸೆರೆಯಲ್ಲಿಟ್ಟರು. 
ಐದು ವರ್ಷಗಳ ಕಾಲ ಸೆರೆಯಲ್ಲಿದ್ದ ರಾಣಿಯು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಧೀರರಿಗೆ 
ಸಂದೇಶಗಳನ್ನು ಕಳುಹಿಸುತ್ತ ಹುರಿದುಂಬಿಸುತ್ತಿದ್ದಳು. 


ಷ್‌ಸತ್ತೆಯನ್ನು ವಿರೋಧಿಸಿದ ಪ್ರಥಮ ಭಾರತೀಯ ನಾರಿ ಎನ್ನುವ ಕೀರ್ತಿ 
ಚೆನ್ನಮ್ಮನಿಗೆ ಸಲ್ಲುತ್ತದೆ. ಆಕೆ ಸ್ವಾತಂತ್ರ್ಯ ಹೋರಾಟದ ಬೆಳ್ಳಿಚುಕ್ಕೆಯಾಗಿ ಕಂಗೊಳಿಸುತ್ತಿದ್ದಾಳ. 
ಆಕೆಯ ನೆನಪಿನಲ್ಲಿ ಲಾವಣಿಗಳನ್ನು ಈಗಲೂ ಹಾಡುತ್ತಾರೆ. 


ಸಂಗೊಳ್ಳಿ ರಾಯಣ್ಣ: ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ನಿಷ್ಠ 
ಬಂಟ. ಜನಸಾಮಾನ್ಯರ ಮಧ್ಯೆ ಮೂಡಿಬಂದ ಸ್ವಾತಂತ್ರ್ಯ 
ವೀರ. ಚೆನ್ನ! ಮ್ಮನ ಬಂಧನವಾದ ಲ ಕಿತ್ತೂರಿನ ನಾಯಕತ್ವ 
ವಹಿಸಿ ಸೈನ್ಯವನ್ನು ಸಂಘಟಿಸಿದ. ಬ್ರಿಟಿಷರ. ಕಚೇರಿಗಳನ್ನು. 
ಸುಟ್ಟು ಖಜಾನೆಗಳನ್ನು ಲೂಟಿ ಮಾಡಿದ. ಗೆರಿಲ್ಲ ಯುದ್ಧದಲ್ಲಿ 
ನಿಷ್ಟುತನಾಗಿದ್ದ ರಾಯಣ್ಣನು ಬ್ರಿಟಿಷರಿಗೆ ಸಿ೦ಹಸ್ಪಪ (ವಾಗಿದ್ದೆನು. 
ನೇರ ಯುದ್ಧದಲ್ಲಿ ಅವನನ್ನು ಸೋಲಿಸಲು ಸಾಧ್ಯವಾಗದೆ 
ಬ್ರಿಟಿಷರು ಕುಟಿಲೋಪಾಯ ಹಾಡಿದರು. 


ಹಣದಾಸೆಗೆ ಬಲಿಬಿದ್ದ ದೇಶದ್ರೋಹಿಗಳು ರಾಯಣ್ಣನನ್ನು 
ಮೋಸದಿಂದ ಸೆರೆಹಿಡಿದುಕೊಟ್ಟರು. ಅವನನ್ನೂ ಅವನ 
ಆರು ಮಂದಿ ಸಂಗಡಿಗರನ್ನೂ ಗಲ್ಲಿಗೇರಿಸಲಾಯಿತು. 
ಅಂತ್ಯದರ್ಶನ ಪಡೆಯಲು ಬಂದಿದ್ದ ತಾಯಿ ಕೆ೦ಚವ್ವನಿಗೆ 
ರಾಯಣ್ಣ ಅಡ್ಡಬಿದ್ದು ಹರಕೆ ಪಡೆದು, ನಗುನಗುತ್ತಲೇ 
ಗಲ್ಲುಕಂಬ ಏರಿದ. ಆತನ ಸಂಗಡಿಗರೆಲ್ಲರನ್ನು ನಂದಗಡದಲ್ಲಿ 
ಸಮಾಧಿ ಮಾಡಲಾಯಿತು. ರಾಯಣ್ಣನ ಅನುಯಾಯಿಗಳು 
ಬಂಡಾಯವನ್ನು ಮುಂದುವರಿಸಿದರು. ಲ್ಲ 


ಚಿತ್ರ 87 - ಸಂಗೊಳ್ಳಿ ರಾಯಣ್ಣ 


ರಾಯಣ್ಣನ ಸಮಾಥಿಯ ಮೇಲೆ ಆಲದ ಅರಾ ಅವನ ಅನುಯಾಯಂಖ ಅಚ್ಚುದತ್ತಿ 
ಚೆನ್ನಬಸಪ್ಪ ಪ್ಪ ನೆಟ್ಟ. ಎಷ್ಟೊ ವರ್ಷರಳ ಕಾಲ ಚೆನ್ನಬಸಪ್ಪ ಪ್ಪ ಭೈರಾಗಿಯಾಗಿ ಅಲ್ಲಿಯೆ ಇದ್ದವಂತೆ. 
ಆ ಆಲದ ಮರ ಈದೆಲೂ ಇದೆ. ರಾಯಣ್ಣನ ನಂತರ ಗ ಕೆಚ್ಚೆದೆಯ ಯುವಕರು 
ಜಿಡ್ಡೂಲಿವ ಬಂಡಾಯವನ್ನು ಮುಂದುವರಿಖಿ ಶಿತ್ತೂರ ಜನಡೆಯ ಸ್ವಾತಂತ್ರ್ಯ ಪ್ರೇಮವನ್ನು 
ತೋಲಿಪಿಹೊಲಡು. 


ಕಾಲಗಣನೆ (ಕ್ರಿ.ಶ.) 
ಕಿತ್ತೂರ ಚೆನ್ನಮ್ಮ - 1824 
ಸಂಗೊಳಿ ರಾಯಣ - 1829 
ಛೃ ಣಿ 
ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 


1 ಕಿತ್ತೂರ ರಾಣಿ ಚೆನ್ನಮ್ಮ ಬ್ರಿಟಿಷರ ಎರುದ್ಧ ಏಕೆ ಸಿಡಿದೆದ್ದಳು? 
ಟಿ ಸಂಗೊಳ್ಳಿ ರಾಯಣ್ಣ ಯಾರು? ಅವನ ಅಂತ್ಯ ಹೇಗಾಯಿತು? 
ಚಟುವಟಕೆ 


ಜಿಡ್ತೂರ ಚೆನ್ನಮ್ಮನ ಕುರಿತಾದ ಲಾವಣೆದಳನ್ನು ಪಂದ್ರಹಿಲಿ. 


ತುಳುನಾಡು 


[2] ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ಕರಾವಳಿಯ ಒಂದು ಭಾಗವನ್ನು (ಹೆಚ್ಚು ಕಡಿಮೆ 
ಈಗಿನ ದಕ್ಷಿಣ ಕನ್ನಡ ಮತ್ತು "ಉಡುಪಿ ಜಿಲ್ಲೆಗಳು) ತುಳುನಾಡು ಎಂದು ಕರೆಯಲಾಗುತ್ತಿತ್ತು. 
ಪುರಾಣ ಸಾಹಿತ್ಯದಲ್ಲಿ ಈ ಪ್ರದೇಶವು ಪರಶುರಾಮ ಕ್ಷೇತ್ರವೆನಿಸಿದೆ. ಇಲ್ಲಿನ ಬಹುತೇಕ 
ಜನರ ಭಾಷೆ ತುಳು. "ಕೊಂಕಣಿ ಮತ್ತು ಬ್ಯಾರಿ ಭಾಷೆಗಳನ್ನಾ ಡುವ ಸಾಕಷ್ಟು "ಜನರು ಕೂಡ 
ತುಳುನಾಡಿನಲ್ಲಿದ್ದಾರೆ. 


ಇತಿಹಾಸ ಕಾಲದಲ್ಲಿ ತುಳುನಾಡನ್ನು ಕದಂಬ, ಆಳುಪ, ಹೊಯ್ಸಳ, ವಿಜಯನಗರ 
ಮುಂತಾದ ಅರಸುಮನೆತನಗಳು ಆಳಿಕೊರಿಡು ಬಂದವು. ತುಳುನಾಡಿನಲ್ಲಿ ಆಳುಪ ವಂಶದ 
ಅರಸರು ಸುದೀರ್ಫ್ಥ ಕಾಲ ಆಳಿದರು. ಉದ್ಯಾವರ (ಉದಯಪುರ), ಮಂಗಳೂರು 
(ಮಂಗಳಪುರ), ಬಾರಕೂರು ಮುಂತಾದವು ತುಳು ರಾಜ್ಯದ ರಾಜಧಾನಿಗಳಾಗಿದ್ದವು. 


ಚೌಟ ಅರಸುಮನೆತನದ ಅಜ್ಜಕ್ಕ ರಾಣಿ (16ನೇ ಶತಮಾನ) ಪೋರ್ಚುಗೀಸರ ಎರುದ್ಧ 
ಹೋರಾಟ ನಡೆಸಿ ಅವರನ್ನು ಸೋಶಿಸಿದ್ದಳು. 


ಮತಧರ್ಮ: ತುಳುನಾಡಿನ ಅರಸರಲ್ಲಿ ಬಹುತೇಕ ಮಂದಿ ಜೈನರು. ಇಲ್ಲಿ ಬೌದ್ಧ, ಜೈನ, 
ವೀರಶೈವ, ನಾಥ, ಇಸ್ಲಾಂ, ಕ್ರೈಸ್ತ ಹೀಗೆ ಅನೇಕ ಮತೀಯರು ನೆಲೆಸಿದ್ದಾರೆ. ನಾಗಾರಾಧನೆ 
ಮತ್ತು ಭೂತಾರಾಧನೆ ತುಳುನಾಡಿನ ಎರಡು ಆರಾಧನಾ ಪಂಥಗಳು. 


ದ್ವೈತಮತ ಸ್ಥಾಪಕ ಮಧ್ವಾಚಾರ್ಯರು ತುಳುನಾಡಿನವರು. ಮ೦ಗಳೂರಿನ ಕದ್ರಿಯಲ್ಲಿರುವ 

ಮಂಜುನಾಥನ ದೇವಸ್ಥಾನವು ತುಳುನಾಡಿನ. ಪ್ರಾಚೀನ ದೇವಸ್ಥಾನವಾಗಿದೆ. 

* ತುಳುನಾಡಿನಲ್ಲಿ ಕೈಸ್ತರು' ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ 
ಕೊಡುಗೆ ನೀಡಿದರು. .ಮಂಗಳೂರಿನಲ್ಲಿ ಮುದ್ರಣಾಲಯವನ್ನು ಸ್ಥಾಪಿಸಿದವರು 
ಇವರೇ. ಫರ್ಡಿನಾಂಡ್‌ ಕಿಟೆಲ್‌ ಅವರು ರಚಿಸಿದ ಕನ್ನಡ ನಿಘಂಟು ಬಾಸೆಲ್‌ 
ಮಿಷನ್‌ ಮುದ್ರಣಾಲಯದಲ್ಲಿ ಅಚ್ಚಾಯಿತು. ತುಳು ನಿಘಂಟನ್ನು ರಚಿಸಿದವರು 
ಜರ್ಮನಿಯಿಂದ ಬಂದ ಮೆನ್ನರ್‌. ಪ್ರಾರಂಭದಲ್ಲಿ ತುಳುನಾಡಿನಲ್ಲಿ ಕ್ರೈಸ್ತಮತ 
ಪ್ರಚಾರವನ್ನು ವಿದೇಶಿ ಪಾದ್ರಿಗಳು ಮಾಡಿದರು. ಮುಂದೆ ಈ ಕಾರ್ಯವನ್ನು 
ದೇಶೀಯರು ಮುಂದುವರಿಸಿದರು. ಅನೇಕ ಸುಂದರ ಚರ್ಚ್‌ಗಳು ಇಲ್ಲಿವೆ. 


ಪ್ರಾಚೀನ ಕಾಲದಿಂದಲೂ ಅರಬ್‌ದೇಶದೊಂದಿಗೆ ತುಳುನಾಡು ವ್ಯಾಪಾರ 
ಸಂಬಂಧವನ್ನು ಇರಿಸಿಕೊಂಡಿತ್ತು. ಇದರ ಫಲವಾಗಿ ಇಲ್ಲಿ ಇಸ್ಲಾಮ್‌ "ಮತ 
ಪ್ರಚಾರಕ್ಕೆ ಬಂದಿತು. ಮುಸಲ್ಮಾನರು ಪ್ರಾರ್ಥನೆ ಮಾಡಲು. ಅಲ್ಲಲ್ಲಿ ಆಕರ್ಷಕ 
ಮಸೀದಿಗಳನ್ನು ನಿರ್ಮಿಸಿಕೊಂಡರು. 


ವಾಸ್ತು ಶಿಲ್ಪ: ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಸುಂದರವಾದ ಅವಲೋಕಿತೇಶ್ವರನ 
ಬೃಹದಾಕಾರದ ಕಂಚುಶಿಲವಿದೆ. ಇದು ಒಂದು ಸಹಸ್ರ ವರ್ಷಗಳಷ್ಟು ಹಳೆಯದು. 


ಮೂಡಬಿದಿರೆಯ ಸಾವಿರಕಂಬದ ಬಸದಿ ಮತ್ತು ಕಾರ್ಕಳ, ವೇಣೂರು 
ಧರ್ಮಸ್ಥಳಗಳಲ್ಲಿರುವ ಗೊಮ್ಮಟಮೂರ್ತಿ ಜೈನ ಸಂಸ್ಕೃತಿಯ ಸಂಕೇತಗಳು. 


ಚಿತ್ರ 88 ಅದಲೋತಿತೇಶ್ವರ. ಮಂಗಳೂರು 
ಇಲ್ಲಿ ಪ್ರಸಿದ್ಧ ದೈವಗಳಾದ ಕೋಟಿ ಚೆನ್ನಯರ ಗರೋಡಿಗಳು ಕಾಣಿಸುತ್ತವೆ. 


ಜನಪದ: ಕಂಬುಳ (ಕಂಬಳ), ಕೋಳಿಅಂಕ, 
ಚೆನ್ನೆ ಮುಂತಾದವು ತುಳುನಾಡಿನ ಕೆಲವು 
ಜಾನಪದ ಆಟಗಳು. ಯಕ್ಷಗಾನ ಮತ್ತು 
ತಾಳಮದ್ದಳೆ ಇಲ್ಲಿನ ಪ್ರಸಿದ್ಧ ಪ್ರಾಚೀನ ಕಲೆಗಳು. 


ಬ್ರಿಟಿಷ್‌ ಆಡಳಿತ: 19ನೇ ಶತಮಾನದ 
ಪ್ರಾರಂಭದಿಂದ ಕರ್ನಾಟಕದ ಕರಾವಳಿ 
ಪ್ರದೇಶದಲ್ಲಿ ಬ್ರಿಟಿಷರು ಆಡಳಿತ ನಡೆಸಿದರು. 
ಆಗ ಕರಾವಳಿ ಪ್ರದೇಶವನ್ನು `ಕೆನರಾ' ಜಿಲ್ಲೆ 
ಎನ್ನುತ್ತಿದ್ದರು. ಮುಂದೆ ಕೆನರಾ ಜಿಲ್ಲೆಯನ್ನು 
ಎರಡು ಜಿಲ್ಲೆಗಳಾಗಿ ವಿಂಗಡಿಸಲಾಯಿತು. 
ಅವೆಂದರೆ ಉತ್ತರ ಭಾಗದ "ಉತ್ತರ ಕನ್ನಡ' 
(ನಾರ್ತ್‌ ಕೆನರಾ), ದಕ್ಷಿಣ ಭಾಗದ "ದಕ್ಷಿಣ 
ಕನ್ನಡ' (ಸೌತ್‌ ಕೆನರಾ) ಜಿಲ್ಲೆಗಳು. 


ಚಿತ್ರ 8.10 - ಯಕ್ಷಗಾನ ವೇಷಧಾರಿ 


ಸ್ವಾತಂತ್ರ್ಯ ಸಂಗ್ರಾಮ: ತುಳುನಾಡಿನ ಸ್ಥಾತಂತ್ರ್ಯ 
ಹೋರಾಟಗಾರರಲ್ಲಿ ಕಾರ್ನಾಡು ಸದಾಶಿವರಾವ್‌ ಮತ್ತು ಅತ್ತಾವರ ಯಲ್ಲಪ್ಪ ಅಗ್ರಗಣ್ಯರು. 


*  'ದೇಶಭಕ'ರೆಂದು ಕರೆಸಿಕೊಂಡ ಕಾರ್ನಾಡು ಸದಾಶಿವರಾವ್‌ ಮಾಡಿರುವ 
ಹರಿಜನ ಸೇವೆ ಮರೆಯಲಾಗದ್ದು. ದಲಿತ ವರ್ಗದ ಹಲವು ಮಕ್ಕಳಿಗೆ ತಮ್ಮ 
ಮನೆಯಲ್ಲಿ ಅವರು. ಊಟ ಹಾಕುತ್ತಿದ್ದರು. ದೇಶಕ್ಕಾಗಿ ಸರ್ವಸ್ಪವನ್ನು ತ್ಯಾಗ 
ಮಾಡಿದ ಉಜ್ವಲತಾರೆ ಅವರಾಗಿದ್ದಾರೆ. 


ಅತ್ತಾವರ ಯಲ್ಲಪ್ಪ ನೇತಾಜಿ ಸುಭಾಶ್‌ಚ೦ದ್ರ ಬೋಸರು ಸ್ಥಾಪಿಸಿದ "ಆಜಾದ್‌ ಹಿಂದ್‌ 
ಸರ್ಕಾರ'ದ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿದ್ದರು. ನೇತಾಜಿಯವರ ಆಜಾದ್‌ 
ಹಿಂದ್‌ ಫೌಜಿನಲ್ಲಿ ಹದಿನೈದು ವರ್ಷಗಳ ಕಾಲ ಅವರು ಸೇನಾಧಿಕಾರಿಯಾಗಿದ್ದರು. 


ಅಸ್ಪಶ್ಯತೆಯ ಎರುದ್ಧ ಚಳವಳಿ, ದಲಿತ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣ ಮುಂತಾದ 
ದಲಿತೋದ್ಧಾರ ಕಾರ್ಯಗಳನ್ನು ಮಾಡಿದವರಲ್ಲಿ ಕುದ್ಮುಲ್‌ ರಂಗರಾವ್‌ 
ಮುಂಚೂಣಿಯಲ್ಲಿದ್ದರು. ಮಹಾತ್ಮಾ ಗಾಂಧೀಜಿ ಮಂಗಳೂರಿಗೆ ಬಂದಾಗ ಅವರ 
ಕಾರ್ಯಗಳನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. 


ಚಿತ್ರ 8.11 - ಕಾರ್ನಾಡು ಚಿತ್ರ 812 - ಅತ್ಯಾವರ ಯಲ್ಲಪ್ಪ ಚಿತ್ರ 8.13 ಕುಡ್ಮಲ್‌ ರಂಗರಾವ್‌ 
ಸದಾಶಿವರಾವ್‌ 


ಬ್ಯಾಂಕಿಂಗ್‌ ಕ್ಲೆ ಕ್ಷೇತ್ರದಲ್ಲಿ ತುಳುನಾಡು ದಾಖಲೆ ಸ್ಥಾಪಿಸಿದೆ. ಕೆನರಾ, ಕಾರ್ಪೊರೇಶನ್‌, 
ಸಿಂಡಿಕೇಟ್‌, ಕರ್ನಾಟಕ "ಮತ್ತು ವಿಜಯಾ ಬ್ಯಾಂಕುಗಳು ಸ್ವಾತಂತ್ರ ಪೂರ್ವದಲ್ಲಿ ಇಲ್ಲಿ 
ಸ್ಥಾಪನೆಗೊಂಡವು. ದೇಶದ ಉದಗಲದಲ್ಲಿ ಹಜಿಕೊಂಡಿರುವ ದ್ವ "ಶ್ರದ ಬ್ಯಾಂಕುಗಳ 
ಸನವಿರಾರು ಶಾಖೆಗಳು ಭಾರತದ ಅರ್ಥವ್ಯವಸ್ಥೆಗೆ" ವಿಶೇಷ ಕೊಡುಗೆ ನೀಡಿಔ. ಲಕ್ಷಾಂತರ 
ಮಂದಿಗೆ ಅವು ಉದ್ಯೋಗ ಅವಕಾಶ ಕಲ್ಪಿಸಿವೆ 


1956ರಲ್ಲಿ ಉತ್ತರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಕರ್ನಾಟಕದೊಂದಿಗೆ 
ಸೇರ್ಪಡೆಗೊಂಡವು. ದಕ್ಕೆ ಮುನ್ನ ದಕ್ಷಿಣ ಕನ್ನಡ ಜಿಲ್ಲೆ ಮದ್ರಾಸು ಆಧಿಪತ್ಯಕ್ಕೆ ಸೇರಿತ್ತು. 
ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಿಂಗಡಿಸಿ ಉಡುಪಿ 'ಚಿಲ್ಲೆಯಾಯಿತು. (1997). ಹ 


ಹೊಸಪದ 
ಗರೋಡಿ - ಆರಾಧನಾ ಕೇಂದ್ರ 
ಕಾಲಗಣನೆ (ಕ್ರಿ.ಶ.) 


ಆಳುಪರ ಆಳ್ವಿಕೆಯ ಕಾಲ - 7-14ನೇ ಶತಮಾನ 
ಬ್ರಿಟಿಷರ ಆಡಳಿತ — 1801-1047 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 


1 ತುಳುನಾಡಿನಲ್ಲಿ ಸುದೀರ್ಫಕಾಲ ಆಳ್ವಿಕೆ ನಡೆಸಿದ ರಾಜಮನೆತನ ಯಾವುದು? 
ಉಳ್ಳಾಲದ ಅಬ್ಬಕ್ಕ ರಾಣಿ ಯಾರು? 


2 
3 ಫರ್ಡಿನಾಂಡ್‌ ಕಿಟೆಲ್‌ ಯಾರು? 
4 ಸಾವಿರಕಂಬದ ಬಸದಿ ಎಲ್ಲಿದೆ? 


ತುಳುನಾಡಿನ ಪ್ರಸಿದ್ಧ ಪ್ರಾಚೀನ ಕಲೆಗಳು ಯಾವುವು? 
ಕಾರ್ನಾಡು ಸದಾಶಿವರಾವ್‌ ಅವರನ್ನು ನಾವೇಕೆ ನೆನಪಿಸಿಕೊಳ್ಳುತ್ತೇವೆ? 


ಕುದ್ಮುಲ್‌ ರಂಗರಾವ್‌ ಅವರು ದಲಿತೋದ್ದಾರಕ್ಕಾಗಿ ಯಾವ ಕಾರ್ಯಗಳನ್ನು 
ಕೈಗೊಂಡರು? 
ತುಳುನಾಡಿನಲ್ಲಿ ಸ್ಥಾಪನೆಯಾದ ಭಾರತದ ಪ್ರಮುಖ ಬ್ಯಾಂಕುಗಳು ಯಾವುವು? 


ಚಟುವಟಕೆಗಳು 
1 ಕುದ್ಕುಲ್‌ ರಂದರಾವ್‌ ಮತ್ತು ಕಾರ್ನಾಡು ಸದಾಶಿವರಾಯರ ಜಂವವ ಚರಿತ್ರೆಯನ್ನು 
ಓದಿ. 


೨ ಭಾರತದ ಆರ್ಥಿಕ ಪ್ರದತಿಯಲ್ಲಿ ಕರ್ನಾಟಕ ಕರಾವಆಯ ಜಲ್ಲೆದಳ ಪಾತ್ರದ ಹುಲಿಡು 
ಒಂದು ವಿಚಾರ ಸಂಕಿರಣವನ್ನು ಏಪ್ಪಡಿಖಿ ವರದಿ ಈಶ. 


ಹೈದರಾಬಾದ್‌-ಕರ್ನಾಟಕ 


ಬೇಡನಾಯಕರ ದಂಗೆಗಳು 


[2] ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಹೈದರಾಬಾದ್‌- ಕರ್ನಾಟಕದಲ್ಲಿ 
ಬೇಡನಾಯಕ ಪಾಳೆಯಗಾರರ ' ಪ್ರಾಬಲ್ಯವಿತ್ತು ಹೋರಾಟಗಾರರಾಗಿದ್ದ ಅವರು 1800ರ 
ಅನಂತರ ಬ್ರಿಟಿಷರ ವಿರುದ್ದ ನಡೆಸಿದ aS ಎಣಿಕೆಯಿಲ್ಲದ್ದು. 


ಕಾರಣಗಳು: ಸ್ಥಳೀಯ ಜಮೀನ್ದಾರರ ಶೋಷಣೆ ಮತ್ತು ಬ್ರಿಟಿಷರು ಜಾರಿಗೆ ತಂದಿದ್ದ 
ಶಸ್ತಾಸ್ತ ಕಾಯ್ದೆ, ಅರಣ್ಯ ಕಾಯ್ದೆ ಹಾಗೂ ಅವರ ದಬ್ಬಾಳೆಕೆಗಳಿಂದ ಬೇಸ ತ್ರ ಸಳೀಯ 
ಫಪಾಕೆಮೆಗಾರರು ಮತ್ತು ಜನಸಾಮಾನ್ಯರು ಪ್ರತಿಭಟನೆಗೆ ಇಳಿದರು. 1800ರ ಅನಂತರ 
ನಡೆದ ಇಪ್ಪತ್ತೈದಕ್ಕೂ ಹೆಚ್ಚು ದಂಗೆಗಳಲ್ಲಿ ಬೇಡರೇ ಹೆಚ್ಚಾಗಿ ಭಾಗವಹಿಸುವುದನ್ನು ನಾವು 
ಕಾಣುತ್ತೇವೆ. “ಸೆಂಗಗಳ ಉದ್ದೇಶ ಬ್ರಿಟಿಷರನ್ನು ಹೊರದೂಡುವುದಾಗಿತ್ತು. 


ಹಲಗಲಿ ಬೇಡನಾಯಕರ ದಂಗೆ 


ಹಲದಲ ಬಾದಲಹೊಂದೆ ಜಲ್ಲೆ ಮುಧೋಳ ತಾಲ್ಲೂಕಿನ ಒಂದು ದ್ರಾಮ. ಈ ದ್ರಾಮ ಇಂದಿದೂ 
ಪೈಲವಾನರಿದೆ ಪ್ರಖ ಪಿದ್ಧ. ಭಾರತ ಪ ಸ್ವಾತಂತ್ಯ ಸ೦ದ್ರಾಮದಲ್ಲ ಈ ದ್ರಾಮ ಹೆಸರಾಂಖತು. ಅಲ್ಲಿಯ 
ಹೆಚ್ಚಿನ ಜನರು ಬೇಡನಾಯಕರು. ಬೆಂಟೆದಾಣ ಮತ್ತು ಆತ್ಮ ರಕ್ಷಣೆದಾಗಿ ಅವರಲ್ಲ ಆಯುಧರಳ 
ಪಂದ್ರಹವಿತ್ಸು. 


1857ರಲ್ಲಿ ಬ್ರಿಟಿಷರು ಜಾರಿಗೆ ತಂದ ಶಸ್ತ್ರಾಸ್ತ್ರ ಕಾಯ್ದೆಯಂತೆ ಭಾರತೀಯರು ಸರ್ಕಾರದ 
ಅಪ್ಪಣೆ ಪಡೆದುಕೊಂಡೇ ಆಯುಧಗಳನ್ನು ೌಕೂಳ್ಳಬಹುದಾಗಿತ್ತು. ಸ್ವಭಾವತಃ ಶೂರರೂ 
ಸ್ವಾಭಿಮಾನಿಗಳೂ ಆದ ಬೇಡನಾಯಕರಿಗೆ ಇದು. ನುಂಗಲಾರದ ತುತ್ತಾಯಿತು. ಈ 
ಕಾರಣದಿಂದಾಗಿ ಘ ರ್ಷಣೆ ನಡೆದು ಬ್ರಿಟಿಷರು ಬೇಡನಾಯಕರ ಮೇಲೆ ದಾಳಿ ನಡೆಸಿದರು. 


ಜಡಗ, ಬಾಲ, ರಾಮಿ ಮುಂತಾದ ದಂಗೆಯ ನಾಯಕರು ಕೆಚ್ಚೆದೆಯಿಂದ ಹೋರಾಟ 
ನಡೆಸಿದರು. ದಾಳಿಯಲ್ಲಿ ಅನೇಕ ವೀರರು ಮರಣಹೊಂದಿದರು. 290 ಜನರನ್ನು ಸೆರೆಹಿಡಿದು 
ಅವರಲ್ಲಿ 19 ಮಂದಿಯನ್ನು ಗಲ್ಲಿಗೇರಿಸಲಾಯಿತು. ಹಲಗಲಿ ಬೇಡನಾಯಕರ ವೀರಗಾಥೆ 
ಕರ್ನಾಟಕದ ಸ್ವಾತಂತ್ರ್ಯ ಸ೦ಗ್ರಾಮ ಇತಿಹಾಸದಲ್ಲಿ ಅಮರವಾಗಿದೆ. 


ರಾಮಿ: ಹಲಗಲಿ ದಂಗೆಯಲ್ಲಿ ಮೂರು ಜನ ಬ್ರಿಟಿಷ್‌ ಸೈನಿಕರನ್ನು ಗುಂಡಿಕ್ಕಿ ಕೊಂದ 
ರಾಮಿ ಬೇಡರ ವೀರಮಹಿಳೆ. ಈ ದಂಗೆಯಲ್ಲಿ ರಾಮಿ ವೀರಮರಣ ಹೊಂದುತ್ತಾಳೆ. 


ಹಲದಅಯ ಬೇಡನಾಯಕರ ಹುಲಿತು ಬರೆನವಿರುವ ಲಾವಣಿಯ ಪ್ರಾರಂಭ 
ಹೀಗಿದೆ: 
ಹಲರಲಯ ಬೇಡರು ಹುಅರಿ೦ತ ಶೂರರು 
ಚಲಪ್ವದೆ ನಿಂತು ಹೋರಾಡಿ ಮಡಿದವರು 
ಹುಲಹಿಲಿಮೆ ಮೆರೆಪಿ ಹೋದ್ಯಾರ || 


ಸಿಂಧೂರ ಲಕ್ಷ ಣಿ 
ಸಿಂಧೂರ ಲಕ್ಷ್ಮಣ ಬ್ರಿಟಿಷರ ವಿರುದ್ದ ಹೋರಾಟ ನಡೆಸಿದ ಓರ್ವ ಮಹಾವೀರ. 


ಸಾಂಲ್ಲಿ ಜಲ್ಲೆ ಜತ್‌ ತಾಲೂಕಿನ ಪಿಂಧೂರ ದ್ರಾಮದಲ್ಲ ಬೇಡರ ಸಾಬು ಮತ್ತು ನರಸವ್ವ 
ಎ೦ಬ ದಂಪತಿದಆಗೆ ಲಕ್ಷ್ಮಣ ಜನಿಸಿದ. ತಾಡನ ಸಮಾಧಿ ಐಂಚಗಿಯಲ್ಲದೆ. 


ಸಿಂಧೂರ ಗ್ರಾಮವು ಇನಾಂದಾರರ.(ಗೌಡರ) ಆಳ್ವಿಕೆಯಿಂದ ತತ್ತರಿಸಿತ್ತು. ಆದರೆ ಲಕ್ಷ್ಮಣ 
ಅವರ ವಿರುದ್ಧ ಬಂಡೆದ್ದ. ಲಕ್ಷ್ಮಣ ಕ್ರಮೇಣ ಬ್ರಿಟಷರಿಗೂ ವಿರೋಧಿಯಾದ. 


ಲಕ್ಷ್ಮಣ ಬ್ರಿಟಿಷರ ಖಜಾನೆಗಳನ್ನು ಮತ್ತು ಶ್ರೀಮ೦ತರನ್ನು ದೋಚಿ ಹಣವನ್ನು ಬಡವರಿಗೆ 
ಹಂಚುತ್ತಿದ್ದ. ಸಮಾಜಮುಖಿಯಾಗಿ ಶೋಷಿತರ ಸೇವೆ ಮಾಡುತ್ತಿದ್ದ. ಊರ ಚಾವಡಿಯ 
ಮುಂದೆ ಲಕ್ಷ್ಮಣನನ್ನು ಕರೆಯಿಸಿ ಕಳ್ಳತನದ ಬಗ್ಗೆ ವಿಚಾರಣೆ ನಡೆಸಿದಾಗ ಅವನಿಗೆ ಅವಮಾನ 
ಆಯಿತು. ಅಲ್ಲಿಂದ ಆತ ಪರಾರಿಯಾದ. ಪೊಲೀಸ್‌ ಅಧಿಕಾರಿಯನ್ನು ಅವನು ಕೊಂದಿದ್ದರಿಂದ 
ಅವನನ್ನು ಹಿಡಿಯಲು ಬ್ರಿಟಿಷರು ಶತಪ್ರಯತ್ನ ಮಾಡಿದರು. ಮುಂದೆ ಅವನನ್ನು ಗುಂಡಿಕ್ಕಿ 
ಕೊಲ್ಲಲಾಯಿತು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕ್ರಾಂತಿಕಾರಿ ಸಿಂಧೂರ ಲಕ್ಷ್ಮಣ ಇತಿಹಾಸದ 


ಪ್‌ 
ಪುಟಗಳಲ್ಲಿ ಚಿರಸ್ಮರಣೆಯಾಗಿದ್ದಾನೆ. 


ಸುರಪುರದ ನಾಯಕರು 


ಯಾದಗಿರಿ ಜಿಲ್ಲೆಯ ಸುರಪುರವು ಶೂರ ಬೇಡನಾಯಕರ ನಾಡಾಗಿತ್ತು. ಸುರಪುರದ 
ರಾಜ ಕೃಷ್ಣಪ್ಪನಾಯಕ ತೀರಿಕೊಂಡ ಅನಂತರ ಎಂಟು ವರ್ಷದ ವೆಂಕಟಪ್ಪನಾಯಕ 


ಉತ್ತರಾಧಿಕಾರಿಯಾದ. ಸುರಪುರ ಸಂಸ್ಥಾನವನ್ನು ನಿಜಾಮ ಮತ್ತು ಬ್ರಿಟಿಷರು ಹರಿದು 
ಹಂಚಿಕೊಳ್ಳಲು ಹವಣಿಸುತ್ತಿದ್ದರು. 


ರಾಜಾ ವೆಂಕಟಪ್ಪನಾಯಕನು ಆಂಗ್ಲ ಶಿಕ್ಷಣ 
ಪಡೆದಿದ್ದನು. ಸ್ವಾತ೦ತ್ರ್ಯಪ್ರಿಯತೆ ಅವನಲ್ಲಿ ಮೈಗೂಡಿತ್ತು ಹ 
ಈ ವೇಳ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ (1857) : 
ಕಾವು ಸುರಪುರವನ್ನು ತಟ್ಟಿತು. ವೆಂಕಟಪ್ಪನಾಯಕ | 
ಸಂಗ್ರಾಮದಲ್ಲಿ ತಕ್ಷಣ ಧುಮುಕಿದ. 


ಬ್ರಿಟಿಷ್‌ ಸೇನೆ ಸುರಪುರದ ಕೋಟೆಗೆ ಮುತ್ತಿಗೆ "| 
ಹಾಕಿತು. ಭಾರಿ ಹೋರಾಟ ನಡೆಯಿತು. ಬ್ರಿಟಿಷ್‌ « 
ಸೇನೆಯ ಹಿರಿಯ ಅಧಿಕಾರಿಯೊಬ್ಬನು ಎರಡನೆಯ ೫ 
ದಿನ ರಣರಂಗದಲ್ಲಿ ಮಡಿದ. ಬ್ರಿಟಿಷರ ಧೈರ್ಯ * » 
ಕುಸಿಯಿತು. ಮೋಸದಿಂದಲಾದರೂ ಕೋಟೆಯನ್ನು “* pr ಜ್‌ ಸಾ ಇತ್ತಾ 
ಗೆಲ್ಲುವ ನಿರ್ಧಾರ ಅವರು ಮಾಡಿದರು. ನಾಯಕನ ನೆ ವಮಿಸನಿ%ಯಂ 
ಪ್ರಮುಖ ಅಧಿಕಾರಿಯು ಕೋಟೆಯ ಗುಪ್ತಮಾರ್ಗವನ್ನು | 


ತಿಳಿಸಿ ಬ್ರಿಟಿಷರ ವಿಜಯಕ್ಕೆ ನೆರವಾದನು. 


ತಪ್ಪಿಸಿಕೊಂಡ ವೆಂಕಟಪ್ಪ ನಾಯಕನು: ಹೆಚ್ಚಿನ ಸೈನ್ಯ ಸಂಗ್ರಹಕ್ಕಾಗಿ ಹೈದರಾಬಾದಿನ 
ನಿಜಾಮನಲ್ಲಿಗೆ ಹೋಗುತ್ತಾನೆ. ಆದರೆ ನಿಜಾಮನ “ಪ್ರಧಾನ ಮಂತ್ರಿ ಸಾಲಾರ್‌ ಜಂಗ್‌ 


ಬ್ರಿಟಿಷರಿಂದ ತನಗೇನಾದರೂ ಲಾಭ. ಸಿಗಬಹುದೆಂದು ನಿರೀಕ್ಷಿಸಿ, ಆತನನ್ನು ಬ್ರಿಟಿಷರ 
ವಶಕ್ಕೊಪ್ಪಿಸಿದ! ಬ್ರಿಟಿಷರು ವಿಚಾರಣೆ ನಡೆಸಿ. ವೆ೦ಕಟಪ್ಪನಿಗೆ ಮರಣದಂಡನೆ ವಿಧಿಸುತ್ತಾರೆ. 
ನಂತರ ನಾಟಕೀಯವಾಗಿ ಶಿಕ್ಷೆಯನ್ನು ನಾಲ್ಕು ವರ್ಷಕ್ಕೆ ಇಳಿಸುತ್ತಾರೆ. ಆದರೆ ವೆಂಕಟಪ್ಪ 
ನಾಯಕನನ್ನು ಬ್ರಿಟಿಷರು ಮೋಸದಿಂದ ಗುಂಡಿಟ್ಟು ಕೊಂದರು. ಆತ್ಮಹತ್ಯೆಯೆಂದು ಸುಳ್ಳು 
ಕಥೆ ಹಬ್ಬಿಸಿ ಪ್ರಚಾರ ಮಾಡುತ್ತಾರೆ. ಆ ವೇಳೆ ಅವನು 24 ವರ್ಷದ ತರುಣ. 


ಬ್ರಿಟಿಷರು ಸುರಪುರವನ್ನು ಹೈದರಾಬಾದ್‌ ನಿಜಾಮನಿಗೆ ಕಾಣಿಕೆಯಾಗಿ ನೀಡಿದರು. 
ಹೀಗೆ ಕಲಬುರಗಿ, ಬೀದರ ಮತ್ತು ರಾಯಚೂರು ಪ್ರದೇಶಗಳು ಹೈದರಾಬಾದ್‌ ಸಂಸ್ಥಾನದಲ್ಲಿ 
ಸೇರ್ಪಡೆಗೊಂಡವು. 


ಹೈದರಾಬಾದ್‌-ಕರ್ನಾಟಕ ವಿಮೋಚನಾ ಹೋರಾಟ 


ಹೈದರಾಬಾದ್‌-ಕರ್ನಾಟಕ ವಿಮೋಚನಾ ಹೋರಾಟವು ದಮನಕಾರಿ ಆಳರಸನೋರ್ವನ 
ವಿರುದ್ದ ಜನ ಒಂದಾಗಿ ಬಂಡಾಯವೆದ್ದ ಉಜ್ಜಲ ಇತಿಹಾಸಕ್ಕೆ ನಿದರ್ಶನವಾಗಿದೆ. ಹಾಗೆಯೇ 
ಮಹಾನ್‌ ತ್ಯಾಗ, ಬಲಿದಾನಗಳಿಗೆ ಅಚ್ಚಳಿಯದ ಸಾಕ್ಷಿಯಾಗಿದೆ. 


ನಮ್ಮ ದೇಶದಲ್ಲಿ ಮೊದಲು 562 ಚಿಕ್ಕಪುಟ್ಟ ರಾಜ್ಯಗಳು (ಸಂಸ್ಥಾನದಳು) ಬ್ರಣಷರ 
ಅಧೀನದಲ್ಲದ್ದುವು. ಈ ರಾಜ್ಯದಳಲ್ಲ ಹೈದರಾಬಾದ್‌ ಪ್ರಮುಖವಾಗಿತ್ತು. 


ಹೋರಾಟದ ಹಿನ್ನೆಲೆ: ಹೈದರಾಬಾದ್‌ ಸಂಸ್ಥಾನದಲ್ಲಿ ಹಿಂದುಗಳ ಸ್ಥಿತಿ ಅತ್ಯಂತ 
ದಾರುಣವಾಗಿತ್ತು. ಸಾರ್ವಜನಿಕವಾಗಿ ಅವರು ಧಾರ್ಮಿಕ ಆಚರಣೆಗಳನ್ನು ನಡೆಸುವಂತಿರಲಿಲ್ಲ. 


ಸಂಸ್ಥಾನದಲ್ಲಿ ಶಿಕ್ಷಣವನ್ನು ಕಡೆಗಣಿಸಲಾಗಿತ್ತು. ಇಲ್ಲಿ ಎಲ್ಲವೂ ಉರ್ದುಮಯವಾಗಿ 
ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ದೊಡ್ಡ ಹೊಡೆತ ಬಿತ್ತು. 


ನಿಜಾಮನು "ಕಾಲಾಗಸಪ್ಪಿ > ಎಂಬ 53 ಕರಾಳ ನಿಯಮಗಳನ್ನು ಜಾರಿಗೆ ತಂದು ಜನರ 
ಮೂಲಭೂತ ಸ್ವಾತಂತ್ರ ವನ್ನು ಹತ್ತಿಕ್ಕಿದನು. 


ಹೋರಾಟದ ಗತಿ: ಹೋರಾಟದ ಜನಪ್ರಿಯ ನಾಯಕರೆಂದರೆ ಸ್ವಾಮಿ ರಮಾನಂದ 
ತೀರ್ಥರು. ಅವರು ಹೈದರಾಬಾದ್‌ ಸಂಸ್ಥಾನದ ಎಲ್ಲೆಡೆ ಸಂಚಾರ ಮಾಡಿ ಅಹಿಂಸಾತ್ಮಕ 
ಸತ್ಯಾಗ್ರಹ ಚಳುವಳಿಯನ್ನು ಸಂಘಟಿಸಿದರು. ಹೋರಾಟದ ಇನ್ನೊಬ್ಬ ಪ ಸಿದ್ಧ ನಾಯಕರು 
ಹರ್ಡೇಕರ್‌ ಮಂಜಪ್ಪ. ಇವರು “ಕರ್ನಾಟಕದ ಗಾಂಧಿ” ಎಂದೇ ಪ್ರಸಿದ್ಧರು. ಶಿವರು ಪಾನ 
ವಿರೋಧ, ಅಸ್ಪಶ್ಯತೆಯ ನಿವಾರಣೆ ಮುಂತಾದ ಸಮಾಜಮುಖಿ ಕಾರ್ಯಕ್ರಮಗಳನ್ನು 
ಜನಪ್ರಿಯಗೊಳಿಸಿದರು. 


ಚಿತ್ರ 8.15 ಎ-ಸ್ಪಾಮಿ ರಮಾನಂದ ತೀರ್ಥ ಚಿತ್ರ 816 - ಹರ್ಡೇಕರ್‌ ಮಂಜಪ್ಪ 


ವಂದೇ ಮಾತರಂ ಚಳವಳಿ: ಈ ನಡುವೆ ವಂದೇ ಮಾತರಂ ಹಾಡುವುದನ್ನು ಸರ್ಕಾರ 
ನಿಷೇಧಿಸಿತು. ಇದರ ಎರುದ್ಧ ನಡೆದ ಹೋರಾಟದ ಧೀರ ನಾಯಕರು ರಾಮಚಂದ್ರ ರಾವ್‌. 
ಇವರು “ವಂದೇ ಮಾತರಂ” ರಾಮಚಂದ್ರರಾವ್‌' ಎಂದೇ ಪ್ರಸಿದ್ಧರು. “ವಂದೇ ಮಾತರಂ” 
ಹಾಡಿದ ನೂರಾರು ಜನರನ್ನು ಬಂಧಿಸಲಾಯಿತು. 


ಹೋರಾಟದಲ್ಲಿ ಆರ್ಯ ಸಮಾಜದ ಪಾತ್ರವು ಪ್ರಮುಖವಾಗಿತ್ತು. ಮುಪ್ಲಿಂ ಮೂಲಭೂತವಾದಿಗಳು 
ಇತ್ತೇಹಾದ್‌-ಉಲ್‌-ಮುಪಲ್‌ಮೀನ್‌ ಎಂಬ ಸಂಘವನ್ನು ಕಟ್ಲದರು. ಅದರ ಮುಖಂಡ 
ಕಾಲಿಂರಜವಿ. ಸಂಘವು ಹಿಂಸಾತ್ಮಕ ಮಾರ್ಗ ಹಿಡಿಲುಡು. 

ಕಾಂಗೆಸ್‌ ಸಂಸ್ಥೆಗೆ ಸಂಸ್ಥಾನದಲ್ಲಿ ನಿಷೇಧವಿತ್ತು. ಅದು ಹೈದರಾಬಾದ್‌ ಸ್ವತಂತ್ರ್ಯ ಭಾರತದ 
ಒಕ್ಕೂಟವನ್ನು ಸೇರಬೇಕೆಂದು ನಿಜಾಮನನ್ನು ಒತ್ತಾಯಿಸಿತು. 1947 ಆಗಸ್ಟ್‌ 15ರಂದು 


ಸ್ವತಂತ್ರ ಭಾರತದ ಧ್ವಜವನ್ನು ಹೈದರಾಬಾದಿನಲ್ಲಿ ಹಾರಿಸಿಯೇ ತೀರಬೇಕೆಂದು ಜನರು ದೃಢ 
ಸಂಕಲ್ಪಗೈದರು. ನಿಜಾಮನ ಸರ್ಕಾರ ಜನರ ಮೇಲೆ ಇನ್ನಷ್ಟು ಪ್ರತಿಬ೦ಧ ಹೇರಿತು. 


ಇದೇ ವೇಳೆ ರಜಾಕಾರರು ಸಂಸ್ಥಾನದಲ್ಲಿ ವ್ಯಾಪಕ ಕೊಲೆಸುಲಿಗೆಗಳನ್ನು 
ಮಾಡಲಾರಂಭಿಸಿದರು. ಅವರಿಗೆ ನಿಜಾಮನ ಬೆಂಬಲವಿತ್ತು. ಇದೇ ವೇಳೆ ಎಲ್ಲೆಲ್ಲೂ ಒಂದೇ 
ಸಮನೆ ವಂದೇ ಮಾತರಂ ಕೇಳಿ ಬರುತ್ತಿತ್ತು. 


ಶರಣಗೌಡ ಇನಾಂದಾರ್‌: ಹೈದರಾಬಾದ್‌ ವಿಮೋಚನಾ 
ಸಂಗ್ರಾಮದಲ್ಲಿ ಭೂಗತ ಕಾರ್ಯಾಚರಣೆಯನ್ನು 
ಸಂಘಟಿಸಿದವರು ತರುಣ ನಾಯಕ ಶರಣಗೌಡ 
ಇನಾಂದಾರ್‌. ಅವರು ಸಂಘಟಿಸಿದ ಯುವತಂಡಗಳು 
ರಜಾಕಾರರ ಮೇಲೆ ಸಿಡಿಲಿನಂತೆ ಬಂದು ಎರಗಿದವು. 
ಪರಿಣಾಮವಾಗಿ ಅನೇಕ ಗ್ರಾಮಗಳು ರಜಾಕಾರರ 
ದೌರ್ಜನ್ಯದಿಂದ ಮುಕ್ತವಾದವು. ಮುಕ್ತರಾದ ಜನ 
ಅಭಿಮಾನದಿಂದ ಶರಣಗೌಡ ಇನಾಂದಾರರನ್ನು 
“ಸರದಾರ'ರೆಂದು ಕರೆದರು. 


ರಜಾಕಾರರ ಅತಿಯಾದ ಹಾವಳಿಯಿಂದ ಲಕ್ಷೋಪಲಕ್ಷ ಚಿತ್ರ 817 - ಶರಣಗೌಡ ಇನಾಂದಾರ್‌ 


ಜನ ಹೈದರಾಬಾದ್‌ ಸಂಸ್ಥಾನವನ್ನು ತ್ಯಜಿಸಿ ನೆರೆಯ ಸ್ವತಂತ್ರ ಭಾರತಕ್ಕೆ ವಲಸೆ ಹೋದರು. 
ಸಾವಿರಾರು ತರುಣರು ಹೈದರಾಬಾದಿನ ಗಡಿಯುದ್ದಕ್ಕೂ ಶಿಬಿರಗಳನ್ನು ಸ್ಥಾಪಿಸಿ ರಜಾಕಾರ 
ಪುಂಡರ ಎರುದ್ಧ ಸಶಕ್ತ ಹೋರಾಟ ನಡೆಸಿದರು. 


1947ರಲ್ಲಿ ದೇಶ ಸ್ವತಂತ್ರಗೊ೦ಡರೂ ಹೈದರಾಬಾದ್‌ 
ಸಂಸ್ಥಾನ ಇನ್ನೂ ಭಾರತದೊಂದಿಗೆ ವಿಲೀನವಾಗಿರಲಿಲ್ಲ. 
ಈ ಮಧ್ಯೆ ರಜಾಕಾರರ ಹಿಂಸಾಚಾರ ನಿರಂತರವಾಗಿ 
ನಡೆಯುತ್ತಿತ್ತು. ಕೊನೆಗೆ ಹೈದರಾಬಾದ್‌ ಸಮಸ್ಯೆಯನ್ನು 
ಇತ್ಯರ್ಥ ಮಾಡಲು ಗೃಹಮಂತ್ರಿ ಸರದಾರ್‌ ವಲ್ಲಭಭಾಯಿ 
ಪಟೇಲರಿಗೆ ಅಧಿಕಾರವನ್ನು ಸರ್ಕಾರ ನೀಡಿತು. ಅವರ 
ಆದೇಶದಂತೆ 1948ರ ಸಪ್ಟೆಂಬರ್‌ 17ರಂದು ಭಾರತೀಯ 
ಸೇನೆ ಹೈದರಾಬಾದ್‌ ಪ್ರವೇಶಿಸಿತು. ಅನ್ಯಮಾರ್ಗವಿಲ್ಲದೆ 
ನಿಜಾಮನು ಶರಣಾಗತನಾದನು. ನಂತರ ಹೈದರಾಬಾದ್‌ 


ಜಿತ 818 - ಸರ್ದಾರ್‌ ಸಂಸ್ಥಾನ ಭಾರತದೊಂದಿಗೆ ವಿಲೀನಗೊಂಡಿತು. ಕ 


1951ರಲ್ಲ ಹೈದರಾಬಾದ್‌ ಪ್ರಾಂತದಲ್ಲಿ ಚುನಾವಣೆಗಳು ನಡೆದು ಜನತೆ ತಮ್ಮ ಪ್ರತಿನಿಧಿಗಳನ್ನು 
ಮೊದಲ ಬಾದಿದೆ ಆಲಿಪಿ ಕಳುಹಿಪಿದರು. ಅಗ್ರಗಣ್ಯ ಜನನಾಯಕರಾಗಿದ್ದ ಸ್ವಾಮಿ ರಮಾನಂದ 
ತೀರ್ಥರು ಕಲಬುರಗಿ ಕ್ಷೇತ್ರದಿಂದ ಲೋಂಕಸಭೆದೆ ಚುನಾಂತರಾದರು 


ಕಾಲಗಣನೆ (ಕ್ರಿ.ಶ.) 


1857 


1948 


ಹಲಗಲಿ ಗ್ರಾಮದ ಬೇಡನಾಯಕರ ಮೇಲೆ ಬ್ರಿಟಿಷರ ದಾಳಿ. 
ರಾಮಿಯ ಅಂತ್ಯ 


1854-58 ಸುರಪುರದ ರಾಜಾವೆಂಕಟಪ್ಪ ನಾಯಕನ ಹೋರಾಟ 
ಮತ್ತು ಅಂತ್ಯ. 
1922 ಜುಲೈ 22 ಸಿಂಧೂರ ಲಕ್ಷ್ಮಣನನ್ನು ಬ್ರಿಟಿಷರು ಗುಂಡಿಕ್ಕಿ ಕೊಂದದ್ದು, 


ಸಪ್ಟೆಂಬರ್‌ 17 ಹೈದರಾಬಾದ್‌ ನಿಜಾಮನ ಶರಣಾಗತಿ ಮತ್ತು ಹೈದರಾಬಾದ್‌ 
ಸಂಸ್ಥಾನವು ಭಾರತ ಒಕ್ಕೂಟದೊಂದಿಗೆ ವಿಲೀನವಾದುದು. 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 


10 


ಬೇಡನಾಯಕರು ದಂಗೆ ಏಳಲು. ಕಾರಣಗಳು ಯಾವುವು? 

ಹಲಗಲಿಯ ಬೇಡನಾಯಕರು ಯಾವ ಕಾಯ್ದೆಯನ್ನು ವಿರೋಧಿಸಿದರು? 
ರಾಮಿ ಯಾರು? 

ಸಿಂಧೂರ ಲಕ್ಷ್ಮಣ ಯಾರು? 


1857-58ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸುರಪುರದ ವೆಂಕಟಪ್ಪ ನಾಯಕನ 
ಪಾತ್ರವೇನು?) 


“ಕಾಲಾಗಪ್ತಿ' ಎಂದರೇನು? 

ಸ್ವಾಮಿ ರಮಾನ೦ದರು ಯಾರು? 

“ಕರ್ನಾಟಕದ ಗಾಂಧಿ' ಎಂದು ಯಾರನ್ನು ಕರೆಯುತ್ತಾರೆ? 
“ವಂದೇ ಮಾತರಂ” ಹೋರಾಟದ ಧೀರ ನಾಯಕರು ಯಾರು? 


ಹೈದರಾಬಾದ್‌ ವಿಮೋಚನಾ ಹೋರಾಟದಲ್ಲಿ ಶರಣಗೌಡ ಇನಾಂದಾರ್‌ ಅವರ 
ಪಾತ್ರವೇನು?) 


ಚಟುವಟಕೆದಳು 
1 ಬೇಡನಾಯಕರ ದಂದೆದಳದೆ ಪಂಬಂಧಿಪಿದ ಲಾವಣಿ ಮತ್ತು ಹಾಡುಗಳನ್ನು ಪಂದ್ರಹಿಲಿ. 


2 ಭಾರತದ ಏಕೀಕರಣದಲ್ಲಿ ಸರದಾರ್‌ ಪಟೇಲರ ಪಾತ್ರ ಎ೦ಬ ವಿಷಯದಲ್ಲಿ ಒಂದು 
ಏಚಾರ ಸಂಕಿರಣವನ್ನು ಏರ್ಪಡಿಲಿ ವರವಿ ತಯಾ೦ಿಖಿ. 


ಪೌರನೀತಿ 


ಪಾಠದ ಪರಿಚಯ 


ಈ ಪಾಠದಲ್ಲಿ ಕೇಂದ್ರ ಸರ್ಕಾರದ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ರಚನೆ 
ಮತ್ತು ವ್ಯಾಪ್ತಿಯನ್ನು ಪರಿಚಯಿಸಲಾಗಿದೆ. ಅಲ್ಲದೆ, ಸಂಸತ್‌ ಸದಸ್ಯರ ಅರ್ಹತೆಗಳು ಮತ್ತು 
ಕಾರ್ಯಗಳು; ರಾಷ ಷ್ಟಪತಿ ಮತ್ತು ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು; ಮತ್ತು 
ಮಂತ್ರಿಮಂಡಲದ ಶೆಜನೆ ಹಾಗೂ ಕಾರ್ಯಗಳ ಬಗೆಗೆ ಪ್ರಸ್ತುತಪಡಿಸಲಾಗಿದೆ. 


ಸಾಮರ್ಥ್ಯಗಳು 
ಕೇಂದ್ರ ಸರ್ಕಾರದ ರಚನೆ ಮತ್ತು ಕಾರ್ಯಗಳ ಬಗ್ಗೆ ತಿಳಿಯುವುದು. 


ಶಾಸಕಾಂಗ ಮತ್ತು ಕಾರ್ಯಾಂಗಗಳ ರಚನೆ ಮತ್ತು ಅವುಗಳ ಅಧಿಕಾರದ ಬಗ್ಗೆ 
ವಿಮರ್ಶಿಸುವುದು. 

ಲೋಕಸಭೆ ಮತ್ತು ರಾಜ್ಯಸಭೆಗಳ ರಚನೆ , ಮತ್ತು ಕಾರ್ಯವಿಧಾನಗಳ ಬಗ್ಗೆ 
ಅರಿಯುವುದು. 


ರಾಷ್ಟಪತಿ ಮತ್ತು ಪ್ರಧಾನಮಂತ್ರಿಯವರ. ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ 
ತಿಳಿಯುವುದು. 


[2] ಭಾರತದ ಒಕ್ಕೂಟ: ಭಾರತವು 28 ರಾಜ್ಯಗಳು ಮತ್ತು 7 ಕೇಂದ್ರಾಡಳಿತ 
ಪ್ರದೇಶಗಳನ್ನು ಗೊಂಡಿರುವ ಒಕ್ಕೂಟವಾಗಿದೆ. ಒಕ್ಕೂಟದ ಸರ್ಕಾರವನ್ನು ಕೇಂದ್ರ ಸರಕಾರ 
ಎನ್ನು! ವರು. ಸರ್ಕಾರಕ್ಕೆ ಮೂರು ಶಿಂಗಗಳಿವೆ: 


ಶಾಸಕಾಂಗ : "ಶಾಸನ ಅಥವಾ ಕಾನೂನು ಮಾಡುವುದು ಇದರ ಪ್ರಮುಖ 
ಕಾರ್ಯವಾಗಿದೆ. ಜೊತೆಗೆ ಇದು ಕಾರ್ಯಾಂಗದ ಮೇಲೆ ಹತೋಟಿ 
ಇಟ್ಟುಕೊಳ್ಳುವ ಕೆಲಸವನ್ನು ಮಾಡುತ್ತದೆ. 


ಇದು ಶಾಸನಗಳನ್ನು ಆಡಳಿತದ ಮುಖಾಂತರ ಕಾರ್ಯರೂಪಕ್ಕೆ 
ತರುತ್ತದೆ. 


ನ್ಯಾಯಾಂಗವು ನ್ಯಾಯನಿರ್ಣಯ ನೀಡುತ್ತದೆ. 


ಸಾ ಸಂವಿಧಾನ ಹಾರೂ ಕಾನೂನುದಳ ಬದ್ದೆ ಸ್ಪಷ್ಟನೆ ಹಾರೂ ನಿರ್ಣಯದಳನ್ನು 
ನೀಡುತ್ತದೆ. ವ್ಯಾಜ್ಯದಳನ್ನು ಪರಿಹಲಿಸುತ್ತದೆ. (ಉದಾ: ವ್ಯಕ್ತಿ- ವ್ಯಕ್ತಿಗಳ ನಡುವೆ, ವ್ಯಕ್ತಿ- 
ಪರ್ಕಾರದ ನಡುವೆ, ಪರ್ಕಾರ-ಪರ್ಕಾರದ ನಡುವೆ ಇತ್ಯಾದಿ.) 


ಈ ಅಂಗಗಳ ರಚನೆ ಹೇಗಾಗುತ್ತದೆ? ಅವುಗಳ ಅಧಿಕಾರ ಹಾಗೂ ಕಾರ್ಯಗಳು 
ಯಾವುವು? ಎಂಬುದನ್ನು ಈಗ ತಿಳಿಯೋಣ. 


ಕೇಂದ್ರ ಶಾಸಕಾಂಗ 


ಕೇಂದ್ರ ಶಾಸಕಾಂಗವನ್ನು "ಸಂಸತ್ತು' ಅಥವಾ “ಪಾರ್ಲಿಮೆಂಟ್‌' ಎನ್ನುತ್ತೇವೆ. ಭಾರತದ 
ಸಂಸತ್ತು ರಾಷ್ಟ್ರಪತಿ ಮತ್ತು ಎರಡು ಸದನಗಳನ್ನು ಒಳಗೊಂಡಿದೆ. ಎರಡು ಸದನಗಳೆಂದರೆ 
“ಲೋಕಸಭೆ' ಮತ್ತು "ರಾಜ್ಯಸಭೆ. ಸಂಸತ್ತು ತನ್ನ ಸಭೆಯನ್ನು ಹೊಸದಿಲ್ಲಿಯಲ್ಲಿರುವ 
"ಪಾರ್ಲಿಮೆಂಟ್‌ ಭವನ'ದಲ್ಲಿ ನಡೆಸುತ್ತದೆ. ಇಲ್ಲಿ ಸಂಸತ್ತಿನ ಸದಸ್ಯರು ಚರ್ಚೆ ನಡೆಸಿ ಇಡಿ 


ದೇಶಕ್ಕೆ ಅನ್ವಯವಾಗುವ ಶಾಸನಗಳನ್ನು ರೂಪಿಸುತಾರೆ. 


ಲೋಕಸಭೆ: ಲೋಕಸಭೆಯನ್ನು ಸಂಸತ್ತಿನ “ೆಳಮನೆ' ಎನ್ನುವರು." ಲೋಕಸಭೆಯ 
ಸದಸ್ಯರನ್ನು 18 ವರ್ಷಕ್ಕೆ ಮೇಲ್ಪಟ್ಟ ಪ್ರಜೆಗಳು ನೇರವಾಗಿ ಚುನಾಯಿಸುತ್ತಾರೆ. ಸದಸ್ಯರ ಗರಿಷ್ಠ 
ಸಂಖ್ಯೆ 552. 


ಲೋಕಸಭಾ ಸದಸ್ಯರು: ಲೋಕಸಭಾ ಸದಸ್ಯರ "ಅಧಿಕಾರಾವಧಿ ಐದು ವರ್ಷ. 
ಲೋಕಸಭೆಯ ಸದಸ್ಯರು ಬಯಸಿದಷ್ಟು ಸಲ ಚುನಾವಣೆಗಳಲ್ಲಿ ಸ್ಪರ್ಧಿಸಬಹುದು. ಐದು 
ವರ್ಷಗಳ ಅವಧಿ ಮುಗಿದ ನ೦ತಠ ಲೋಕಸಭೆ ವಿಸರ್ಜನೆಯಾಗುತ್ತದೆ. 


ಲೋಕಸಭಾ ಸದಸ್ಯರ ಅರ್ಹತೆಗಳು: (1) ಲೋಕಸಭಾ ಸದಸ್ಯರಾಗುವವರು 
ಭಾರತದ ಪ್ರಜೆಯಾಗಿರಬೇಕು. (2): ಅವರಿಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. 
(3) ನ್ಯಾಯಾಲಯದಿಂದ. ಜೈಲು ಶಿಕ್ಷೆಗೆ ಒಳಗಾಗಿರಬಾರದು. (4) ಅವರು 
ದಿವಾಳಿಯಾಗಿರಬಾರದು; ಅಂದರೆ ಆರ್ಥಿಕವಾಗಿ ಎಲ್ಲವನ್ನು ಕಳೆದುಕೊಂಡವರು 
ಆಗಿರಬಾರದು. 


ಲೋಕಸಭಾಧ್ಯಕ್ಷರು: ಲೋಕಸಭೆಯ ಸದಸ್ಯರು ತಮ್ಮೊಳಗೆ ಒಬ್ಬರನ್ನು ಲೋಕಸಭೆಯ 
ಅಧ್ಯಕ್ಷರನ್ನಾಗಿ (ಸ್ಪೀಕರ್‌) ಆಯ್ಕೆ ಮಾಡಿಕೊಳ್ಳುವರು. ಲೋಕಸಭಾಧ್ಯಕ್ಷರ ಅಧಿಕಾರ ಮತ್ತು 
ಕರ್ತವ್ಯಗಳು ಇಂತಿವೆ: ಸದನದಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನು ತೀರ್ಮಾನಿಸುವುದು; 
ಸದನದಲ್ಲಿ ಶಿಸ್ತು, ಶಾ೦ತಿ ಹಾಗೂ ಸ೦ಯಮ ಕಾಪಾಡುವುದು; ಮತ್ತು ಸರಿಯಾದ ರೀತಿಯಲ್ಲಿ 
ಚರ್ಚೆ ನಡೆಸುವುದು ಹಾಗೂ ನಿರ್ಣಯ ಕೈಗೊಳ್ಳುವುದು. 


ರಾಜ್ಯಸಭೆ: ರಾಜ್ಯಸಭೆಯು ಸ೦ಸತ್ತಿನ `ಮೇಲ್ಮನೆ'ಯಾಗಿದೆ. ರಾಜ್ಯಸಭೆಯ ಸದಸ್ಯರ 
ಗರಿಷ್ಠ ಸಂಖ್ಯೆ 250. ಇವರು ಪ್ರಜೆಗಳಿ೦ದ ನೇರವಾಗಿ ಆಯ್ಕೆಗೊಳ್ಳುವುದಿಲ್ಲ. ಅವರಲ್ಲಿ 238 
ಸದಸ್ಯರನ್ನು ಎಲ್ಲಾ ರಾಜ್ಯಗಳ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡುವರು. ಉಳಿದ 12 
ಸದಸ್ಯರನ್ನು ರಾಷ್ಟ್ರಪತಿಯವರು ನಾಮಕರಣ ಮಾಡುವರು. 


ರಾಜ್ಯಸಭಾ ಸದಸ್ಯರು: ರಾಜ್ಯಸಭೆಯ ಸದಸ್ಯರಾಗುವವರಿಗೆ ಕನಿಷ್ಠ 30 ವರ್ಷ 
ವಯಸ್ಸಾಗಿರಬೇಕು. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಆರು ವರ್ಷ. ಭಾರತದ 
ಉಪರಾಷ್ಟಪತಿಯವರೇ ರಾಜ್ಯಸಭೆಯ ಸಭಾಧ್ಯಕ್ಷರು. 


ಸಂಸತ್‌ ಸದಸ್ಯರ ಹಕ್ಕುಗಳು: ಲೋಕಸಭೆ ಮತ್ತು ರಾಜ್ಯಸಭಾ ಸದಸ್ಯರನ್ನು ಎಂ.ಪಿ. 
(ಮೆಂಬರ್‌ ಆಫ್‌ ಪಾರ್ಲಿಮೆಂಟ್‌) ಎಂದು ಕರೆಯುವರು. ಇವರಿಗೆ ಸಂಸತ್ತಿನೊಳಗೆ 
ವಾಕ್‌ಸ್ವಾತಂತ್ರ್ಯವಿದೆ. ಇವರು ಸಂಸತ್ತಿನಲ್ಲಿ ನೀಡುವ ಅಭಿಪ್ರಾಯವನ್ನು ಯಾವುದೇ 
ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. 


ಪ್ರತಿಪಕ್ಷ ನಾಯಕರ ಪಾತ್ರ ಮತ್ತು ಕಾರ್ಯ: ಆಡಳಿತ ಸರ್ಕಾರ ತಪ್ಪು ಎಸಗುತ್ತಿದ್ದರೆ 
ಅವುಗಳನ್ನು ಎತ್ತಿ ತೋರಿಸುವುದು; ಸರ್ಕಾರದ ನೀತಿ ನಿಯಮಗಳನ್ನು ಪರಾಮರ್ಶಿಸುವುದು; 
ಮತ್ತು ಸರ್ಕಾರ, ಮಂತ್ರಿಮಂಡಲ ಹಾಗೂ ಅಧಿಕಾರಿಗಳನ್ನು ಸತರ್ಕ(ಎಚ್ಚರ)ಗೊಳಿಸುವುದು. 
ಪ್ರತಿಪಕ್ಷದ ನಾಯಕರಿಗೆ ಗೌರವಾನ್ವಿತ ಸ್ಥಾನವಿದೆ. 


[90 
ಸಂಸತ್ತಿನ ಅಧಿಕಾರ ಹಾಗೂ ಕಾರ್ಯಗಳು 
ಸಂಸತಿನ ಕೆಲವು ಮುಖ್ಯ ಅಧಿಕಾರ ಹಾಗೂ ಕಾರ್ಯಗಳು ಇಂತಿವೆ: 


1. ಶಾಸನೀಯ ಅಧಿಕಾರ: ಸಂಸಶ್ತಿನ) ಮುಖ್ಯ ಕಾರ್ಯವೆಂದರೆ ಶಾಸನ ರಚಿಸುವುದು. 
ಅವಶ್ಯವಿದ್ದಲ್ಲಿ ಸಂಸತ್ತು ಶಾಸನವನ್ನು ತಿದ್ದುಪಡಿ ಮಾಡಬಹುದು, ಇಲ್ಲವೆ ರದ್ದು ಪಡಿಸಬಹುದು. 
ಮುಖ್ಯವಾಗಿ ಕೇಂದ್ರದ ಮಂತ್ರಿಮಂಡಲದ (ಪ್ರಧಾನಿಯನ್ನು ಒಳಗೊಂಡಂತೆ)ಮೇಲೆ 
ನಿಯಂತ್ರಣ (ಹತೋಟಿ) ಇಟ್ಟುಕೊಳ್ಳುವುದು. ಒಂದು ವೇಳೆ ವರ್ತನೆ ಅಥವಾ ನೀತಿಗಳು 
ಅಸಮಾಧಾನಕರವಾಗಿದ್ದರೆ ಬಹುಮತದಿಂದ ಮಂತ್ರಿಮಂಡಲವನ್ನು ವಜಾ ಮಾಡುವುದು 
ಸಹ ಸಂಸತ್ತಿನ ಪ್ರಮುಖ ಅಧಿಕಾರವಾಗಿದೆ. 


2. ಹಣಕಾಸಿನ. ಅಧಿಕಾರ: ಹಣಕಾಸಿನ ವಿಧೇಯಕವನ್ನು (ಬಿಲ್‌) ಮೊದಲು 
ಲೋಕಸಭೆಯಲ್ಲಿಯೇ ಮಂಡಿಸಬೇಕು. ಸಂಸತ್ತಿನ ಒಪ್ಪಿಗೆಯಿಲ್ಲದೆ ಸರ್ಕಾರವು ಯಾವುದೇ 
ತೆರಿಗೆಯನ್ನು ಸಂಗಹಿಸುವಂತಿಲ್ಲ ಹಾಗೂ ಹಣವನ್ನು ವೆಚ್ಚ ಮಾಡುವಂತಿಲ್ಲ. ಅಂದರೆ ದೇಶದ 
ಹಣಕಾಸಿನ ವ್ಯವಸ್ಥೆಯ ಮೇಲೆ ಸಂಸತ್ತಿಗೆ ಪೂರ್ಣ ನಿಯಂತ್ರಣವಿದೆ ಎ೦ದಾಯಿತು. 


3. ಆಡಳಿತದ ಅಧಿಕಾರ: ಸಂಸತ್ತಿನಲ್ಲಿ ಸದಸ್ಕರು ಕೇಳುವ ಪ್ರಶ್ನೆಗಳಿಗೆ ಮಂತ್ರಿಗಳು 
ಜವಾಬ್ದಾರಿಯಿಂದ ಉತ್ತರ ನೀಡಬೇಕಾಗುವುದು. ಸದಸ್ಯರು ಮಂತ್ರಿಗಳ ಕಾರ್ಯನಿರ್ವಹಣೆಯನ್ನು 
ಗಮನಿಸಿ, ಮಾಡುವ ತಪ್ಪುಗಳನ್ನು ಮತ್ತು ಅಧಿಕಾರದ ದುರುಪಯೋಗವನ್ನು ಟೀಕಿಸಬಹುದು. 


4. ಸಂವಿಧಾನ ತಿದ್ದುಪಡಿ ಅಧಿಕಾರ: ಸಾಮಾನ್ಯವಾಗಿ ಸಂಸತ್ತು ಸಂವಿಧಾನ ತಿದ್ದುಪಡಿ 
ಮಾಡುವ ಅಧಿಕಾರ ಹೊಂದಿದೆ. 


ಸತ್ಯಮೇವ ಜಯತೇ 


ಅಧಿಕಾರದ ಅಂಗಗಳು 
ಕೇಂದ್ರ ಸರ್ಕಾರ 


ಕಾರ್ಯಾಂಗ 


ಲೋಕಸಭೆ (ಕೆಳಮನೆ) ರಾಷ್ಟಪತಿ 


ಸದಸ್ಯರು 552 


ಪ್ರಧಾನಮಂತ್ರಿ 
ರಾಜ್ಯಸಭೆ (ಮೇಲ್ಮನೆ) 
ಸದಸ್ಯರು 250 ಕೇಂದ್ರ ಮಂತ್ರಿಮಂಡಲ ಉಚ್ಚನ್ಯಾಯಾಲಯಗಳು 


ರಾಜ್ಯ ಸರ್ಕಾರ 


ಕಾರ್ಯಾಂಗ 


ವಿಧಾನಸಭೆ (ಕೆಳಮನೆ) ಪ್ರಾದ್ಯಿಪ್ರಾತ ಉಚ್ಚನ್ಯಾಯಾಲಯ 
ಸದಸ್ಯರು 225 ಮುಖ್ಯಮಂತ್ರಿ ಮತ್ತು 


ವಿಧಾನ ಪರಿಹತ್ತು (ಮೇಲ್ಮನೆ 
ಸ ಸದಸ್ಯರ ತ ರಾಜ್ಯ ಮಂತ್ರಿಮಂಡಲ ಅಧೀನ ನ್ಯಾಯಾಲಯಗಳು 


ಕೇಂದ್ರ ಕಾರ್ಯಾಂಗ: ಕೇಂದ್ರ ಕಾರ್ಯಾಂಗವು ರಾಷ್ಟಪತಿ, ಪ್ರಧಾನಿ ಹಾಗೂ ಅವರ 
ಮಂತ್ರಿಮಂಡಲಗಳನ್ನೊಳಗೊಂಡಿದೆ. 


ರಾಷಪತಿ 


ಮ್‌ 
ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿಗೆ "ರಾಷ್ಟಪತಿ' ಎನ್ನು! ವರು. ಇವರನ್ನು ರಾಷ್ಟದ 


ಳು 


ಪ್ರಪಥಮ ಪ್ರಜೆ ಎನ್ನುತ್ತಾರೆ. ತ್ತೆ ಅಧಿಕೃತ ನಿವಾಸವೇ "ರಾಷ್ಟ ಪತಿ ಭವನ”. ಸಂಸತ್ತಿನ 


ಎರಡು ಸದನಗಳ ೫208 ನಸ ರು ಮತ್ತು ಎಲ್ಲ ರಾಜ್ಯ ವಿಧಾನಸಭೆಗಳ ಚುನಾಯಿತ 
ಸದಸ್ಯರು ರಾಷ್ಟ್ರಪತಿಯವರನ್ನು ಚುನಾಯಿಸುತ್ತಾರೆ. 


ಭಾರತದ ರಾಷ್ಟ್ರಪತಿಯಾಗಬೇಕಾದರೆ ಅವರಿಗೆ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು; 
ಮತ್ತು ಲೋಕಸ ಭೆಯ ಸದಸ್ಯರಿಗೆ ಇರುವ ಎಲ್ಲಾ ಅರ್ಹತೆಗಳನ್ನು ಹೊಂದಿರಬೇಕು. 
ರಾಷ್ಟ್ರಪತಿಯವರ ಅಧಿಕಾರಾವಧಿ ಐದು ವರ್ಷ. 


ಚಿತ್ರ 91 - ಸಂಸತ್‌ ಸದನ, ಹೊಸದಿಲ್ಲಿ 


ಅಧಿಕಾರಗಳು: (1) ರಾಷ್ಟ್ರಪತಿಯವರು ಲೋಕಸಭೆಯಲ್ಲಿ ಬಹುಮತದ-ಬೆಂಬಲ ಪಡೆದ 
ಪಕ್ಷದ ನಾಯಕರನ್ನು ಪ್ರಧಾನಮಂತ್ರಿಯವರನ್ನಾಗಿ ನೇಮಿಸುವರು.. ಪ್ರಧಾನಮಂತ್ರಿಯವರ 
ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಿಸುವರು. (2) ಯಾವುದೇ ಕರಡು ಶಾಸನವು 
ಕಾನೂನಾಗಲು ರಾಷ್ಟ್ರಪತಿಯವರ ಅಂಕಿತ ಅಗತ್ಯವಾಗಿರುತ್ತದೆ. (3) ರಕ್ಷಣಾಪಡೆಗಳ 
ಮೇಲಿನ ಸರ್ವೋಚ್ಚ ಅಧಿಕಾರ ಇವರಿಗಿದೆ. ಯುದ್ಧಸಾರುವ ಅಧಿಕಾರವೂ ಇವರಿಗಿದೆ. 
(4) ಇವರಿಗೆ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ನೇಮಕ 
ಮಾಡುವ ಅಧಿಕಾರವಿದೆ. (5) ಅಪರಾಧಿಗಳಿಗೆ ಕ್ಷಮದಾನ ನೀಡುವ ಮತ್ತು ಶಿಕ್ಷೆಯನ್ನು 
ಕಾಯಂಗೊಳಿಸುವ ಅಧಿಕಾರವಿದೆ. 


2 ಉಪರಾಷ್ಟಪತಿ: ಕೇಂದ್ರ ಸಂಸತ್ತಿನ ಎರಡೂ 
ಸದನದ ಸದಸ್ಯರು ಉಪರಾಷ್ಟಪತಿಯವರನ್ನು 
ಚುನಾಯಿಸುವರು. ಭಾರತದ ಉಪರಾಷ್ಟ್ರಪತಿ 
ಆಗಬೇಕಾದರೆ ಅವರಿಗೆ ಕನಿಷ್ಠ 35 ವರ್ಷ 
ವಯಸ್ಸಾಗಿರಬೇಕು, ಮತ್ತು ರಾಷ್ಟ್ರಪತಿಯಾಗಲು 
ಇರಬೇಕಾದ ಎಲ್ಲ ಅರ್ಹತೆಗಳನ್ನು 
ಹೊಂದಿರಬೇಕು. ಅವರ ಅಧಿಕಾರಾವಧಿ ಐದು 
ವರ್ಷ. ಅವರು ರಾಜ್ಯಸಭೆಯ ಅಧ್ಯಕ್ಷರು. 
ರಾಷ್ಟ್ರಪತಿಯ ಗೈರು ಹಾಜರಿಯಲ್ಲಿ ಅವರ 
ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾರೆ. 


ಪ್ರಧಾನಮಂತ್ರಿ 
ಪ್ರಧಾನಮಂತ್ರಿಯವರ ಮಹತ್ವ: ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಮಂತ್ರಿಯವರ 
ಪಾತ್ರ ಮಹತ್ವದ್ದಾಗಿದೆ. ದೇಶದ ಭದ್ರತೆಯನ್ನು ಕಾಪಾಡುವುದರಲ್ಲಿ ಇವರ ಜವಾಬ್ದಾರಿ 
ಅಪಾರವಾದದ್ದು. ಪ್ರಧಾನಿಯವರು- 
1 ಲೋಕಸಭೆಯ ನಾಯಕರಾಗಿದ್ದಾರೆ. 
2 ಖಾತೆಗಳ ಹಂಚಿಕೆಯ ಅಧಿಕಾರ ಇವರಿಗಿದೆ. 
3 ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ. 
ಥಿ ಬ 
4 ಸಚಿವ ಸಂಪುಟದ ಪುನರ್‌ರಚನೆಯ ಅಧಿಕಾರ ಇವರಿಗಿದೆ. 
ನ 


ವಿವಿಧ ಇಲಾಖೆಗಳಿಗೆ ಸಚಿವರನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ 
ಶಿಫಾರಸು ಮಾಡುತ್ತಾರೆ. 


6 ಸಚಿವರನ್ನು ಪದಚ್ಯುತಿಗೊಳಿಸುವಂತೆ ರಾಷ್ಟಪತಿಯವರಿಗೆ ಶಿಫಾರಸು ಮಾಡುತ್ತಾರೆ. 


ಕೇಂದ್ರ ಮಂತ್ರಿಮಂಡಲ ರಚನೆ: ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದ 


ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸಿ, ಅವರನ್ನು ಪ್ರಧಾನಮಂತ್ರಿಯಾಗಿ 
ನೇಮಕ ಮಾಡುತ್ತಾರೆ. ಅನಂತರ ಪ್ರಧಾನಮಂತ್ರಿಯವರ ಸಲಹೆಯ ಮೇರೆಗೆ ಉಳಿದ 
ಸಚಿವರ ನೇಮಕ ಮಾಡುತ್ತಾರೆ. .ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂತ್ರಿಮಂಡಲ 
(ಕ್ಯಾಬಿನೆಟ್‌) ರಚನೆಯಾಗುತ್ತದೆ. ಈ ರೀತಿ ಮಂತ್ರಿಮಂಡಲ ರಚನೆಯಾಗುವ ಪದ್ಧತಿಗೆ 


“ಸಂಸದೀಯ ಪದ್ಧತಿ' (`ಕ್ಯಾಬಿನೆಟ್‌ ಪದ್ಧತಿ') ಎನ್ನುವರು. 


ಮಂತ್ರಿಯವರು ಒಂದು ಸಚಿವ ಖಾತೆಯ ರಾಜಕೀಯ ಮುಖ್ಯಸ್ಥರಾಗಿರುತ್ತಾರೆ. 
ಸಚಿವರ ಹೊಣೆಗಾರಿಕೆಯು ಕ್ಯಾಬಿನೆಟ್‌ ಪದ್ಧತಿಯ ತಿರುಳಾಗಿದೆ. ಅಂದರೆ ತನ್ನ ಖಾತೆಯ 
ಕಾರ್ಯನಿರ್ವಹಣೆಗೆ ಮಂತ್ರಿಯವರು ವೈಯಕ್ತಿಕವಾಗಿ ಜವಾಬ್ದಾರರಾಗಿರುತ್ತಾರೆ. 


ಸಚಿವರ ಖಾತೆಗಳನ್ನು ಪ್ರಧಾನಿಯೇ ಹಂಚಿಕೊಡುತ್ತಾರೆ. ಪ್ರಧಾನಿಯವರು ಕೆಲವೊಂದು 
ಸಂದರ್ಭಗಳಲ್ಲಿ ಯಾವುದೇ ಸಚಿವರ ರಾಜೀನಾಮೆ ಕೇಳಬಹುದು. ಪ್ರಧಾನಮಂತ್ರಿಯವರು 
ರಾಜೀನಾಮೆ ನೀಡಿದಾಗ, ಅವರ ಸಂಗಡ ಸಚಿವ ಸಂಪುಟವೂ ವಿಸರ್ಜನೆಯಾಗುತ್ತದೆ. 
ಮಂತಿಮಂಡಲವು ಲೋಕಸಭೆಗೆ ಬದ್ದವಾಗಿರುತ್ತದೆ. ಲೋಕಸಭೆಯು ಅವಿಶ್ವಾಸ ಗೊತ್ತುವಳಿ 
ಮಂಡಿಸಿ ಬಹುಮತ ಸಾಬೀತು ಪಡಿಸಿದರೆ ಮಂತ್ರಿಮಂಡಲ ವಜಾಗೊಳ್ಳುತ್ತದೆ. ಇ 


ನಿಮಗೆ ತಿಆದಿರಲ 

1. ಹೊಪದಿಲ್ಲಯ ಪಾರ್ಲಲಮೆಂಬ್‌ ಭವನ. ರಾಷ್ಟ್ರಪತಿ ಭವನ ಮುಂತಾದ ಭವ್ಯ 
ಕಟ್ಟಡದಳನ್ನು ಬ್ರಟಷರ ಆಡಳತ ಕಾಲದಲ್ಲ ನಿರ್ಮಾಣ ಮಾಡಲಾಗಿತ್ತು. ರಾಷ್ಟ್ರಪತಿ ಭವನದಲ್ಲಿ 
340೦ ಕೊಠಡಿರಳವೆ. ಇದು 1೨2೨ರಲ್ಲಿ ಪೂರ್ಣದೊಂಡಿಡು. 

೨ ಪಂಪಡ್‌ ಸದಸ್ಯರು ಮಾಪಿಕ ವೇತನ ಮತ್ತು ಕ್ಷೆಂತ್ರ ಭತ್ಯೆ ಪಡೆಯುತ್ತಾರೆ. ಜೊಡೆದೆ 
ಮೊಬೈಲ್‌, ದೂರವಾಣಿ, ಕಚೇರಿ ವೆಚ್ಚ. ರಸ್ತೆ ಮೈಲೇಜ್‌ ಭತ್ಯೆಗಳು, ಉಚಿತ ವಿದ್ಯುತ್‌, ನೀರು, 
ಸ್ಥಳೀಯ ದೂರವಾಣಿ ಕರೆದಳು - ಈ ಎಲ್ಲಾ ಸೌಲಭ್ಯಗಳನ್ನು ಅವಲಿದೆ ಒದ೧ಿಪಲಾಣಿದೆ. 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 
1 ಕೇಂದ್ರ ಸರ್ಕಾರದ ಮೂರು ಅಂಗಗಳು ಯಾವುವು? ಇವುಗಳ ಕಾರ್ಯಗಳು 
ಯಾವುವು? 
ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವುವು? 
ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ? 
ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಯಾರು? 


ಪ್ರಧಾನಮಂತ್ರಿಯವರ ಮಹತ್ವವೇನು? 
ಕೇಂದ್ರ ಮಂತ್ರಿಮಂಡಲ ಹೇಗೆ-ರಚನೆಯಾಗುತ್ತದೆ? 


ಲೋಕಸಭಾ ಸದಸ್ಯರು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತಾಗಲು 
ನಾವೇನು ಮಾಡಬಹುದು? 


ಚಟುವಟಕೆಗಳು 
1 ನಿಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರನ್ನು ಭೇಣ ಮಾಡಿ ಅವರ ಕಾರ್ಯ ಮತ್ತು 
ಕರ್ತವ್ಯಗಳ ಐರೆ ತಿಆದುಹೊಳ. 
ಛಿ ಅ 
ಸ ನಿಮ್ಮ ಶಾಲೆಯಲ್ಲ ಲೋಕಪಭಾ ಸದನ ಕಲಾಪದಳ ಅಣಕು ರೂಪವನ್ನು ಪ್ರದರ್ಶಿಸಿ. 
3 ಭಾರತದ ಪ್ರಧಾನಮಂತ್ರಿದಳ ಪಟ್ಣ ತಯಾರಿಪಿ ಶಾಲೆಯಲ್ಲ ಪ್ರದರ್ಶಿನಿ. 
ರರ ರ್ಥ 


ಭಾರತದ ಒಕ್ಕೂಟ 


28 ರಾಜ್ಯಗಳು ಮತ್ತು 7 ಕೇಂದ್ರಾಡಆತ ಪ್ರದೇಶಗಳು. 
ರಾಜಧಾನಿಗಳನ್ನು ಆವರಣದೊಳದೆ ಹೊಡಲಾಿದೆ. 


ರಾಜ್ಯಗಳು ಪಂಜಾಬ್‌ (ಚಂಡೀಗಡ) 

1. ಆಂಧ್ರ ಪ್ರದೇಶ (ಹೈದರಾಬಾದ್‌) ರಾಜಸ್ಥಾನ (ಜೈಪುರ) 
ಅರುಣಚಲ ಪ್ರದೇಶ (ಇಟಾನದರ) ಪಿಶ್ಚಿ೦ (ದ್ಯಾಂದ್ಸ್‌ಕ್‌) 
ಅಪ್ಪಾಂ೦ (ಬಿಶ್ತೂರ) ತಮಿಳುನಾಡು (ಚೆನ್ನೈ) 
ಜಹಾರ (ಪಟ್ನಾ) ತ್ರಿಪುರ (ಅದರ£ಲ) 
ದೋವಾ (ಪಣಜಿ) ಉತ್ತರ ಪ್ರದೇಶ (ಲಖನ್‌) 
ದುಜರಾತ್‌ (ರಾಂಧೀವರದರ) ಪಶ್ಚಿಮ ಬಂದಾಲ (ಕೊ€ಂಲ್ದೊಡ) 
ಹರಿಯಾಣ (ಚಂಡೀಗಡ) ಛತ್ತೀಪ್‌ದರಡ. (ರಾಯಪುರ) 
ಹಿಮಾಚಲ ಪ್ರದೇಶ (ಶಿಮ್ಲಾ) ರುಖಾರ್ಜಂ೦ಡ್‌ (ರಾ೦ಚಿ) 
ಜಮ್ಮು ಮತ್ತು ಕಾಶ್ಮಿಂರ ಉತ್ತರಾ೦ಚಲ (ಡೆಹರಾಡೂನ್‌) 
(ಪೀನಿಲರ- ಬಂ: ಕಾಲು ಕೇಂದ್ರಾಡಆತ ಪ್ರದೇಶಗಳು 


ಇಮ್ಮು - ಚಆದಾಲ) 
1... ಅಂಡಮಾನ್‌ ಮತ್ತು ನಿಕೊಂಬಾರ್‌ 
ಕರ್ನಾಟಕ (ಬೆಂಗಳೂರು) 9ಪದಳು (ಪೋರ್ಟ್‌ ಬೇರ್‌) 


ಕೇರಳ (ತಿರುವನಂತಪುರ) ೨ ಚಂಡೀಗಡ (ಚಂಡೀಗಡ) 


ಮಧ್ಯ ಪ್ರದೇಶ (ಭೋಪಾಲ) 3. ದಾದ ಮತು ನರರ ಹವೆ 
ಮಹಾರಾಷ್ಟ್ರ (ಮುಂಬೈ) (ಪಿಲ್ದಾಸಾ) 


ಮಣಿಪುರ (ಇಂಪಾಲ) 4 ದಮನ್‌ ಮತ್ತು ವೀಯೂ (ದಮನ್‌) 


60 A 0 0೮ +&* 0 ಓಂ 


ಮೆಂಘಾಲಯ (ಶಿಲ್ದಾ೦ದ್‌) 5 ವಿಲ್ಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶ 


(ದಿಲ್ಲ) 
ಲಕ್ಷದ್ವೀಪ (ಕವರತ್ತಿ) 


ಮಿಜೋಂರಾ೦.(ಐಜವಲ್‌) 


ನಾದಾಲ್ಯಾ೦ಡ್‌ (ಕೂಂಹಿಮ) 
ಒಡಿಶ (ಭುಬನೇಶ್ವರ) 7 ಪುದುಚೇಲಿ (ಪುದುಚೇರಿ) 


ದಮನಿಪಿ: 1-2-19೨೨೮೦೦ದ "ಓಲ ಲ 'ಯನ್ನು 'ದಿಲ್ತ ರಾಷ್ಟ್ರೀಯ ರಾಜಧಾನಿ ಪ್ರದೇಶ'ವೆಂದು 
ಕರೆಯಲಾಗಿದೆ. ಅದಕ್ಕೆ ವಶೇಷ ''ಸ್ಥಾನಮಾನ ನೀಡಲಾಗಿದ್ದರೂ ಅದನ್ನು ಕೇಂದ್ರಾಡಆತ 
ಪ್ರದೇಶವಾಗಿ ಮುಂದುಬರಿಎಿದೆ. 


ಭಾರತ ರಾಜಧಾನಿ : ಹೊಪದಿಲ್ಲ. ದೆಶದ ಭೂಭಾದ : 32,87,263 ಚ.ಕಿಮೀ. ರಾಷ್ಟ್ರಗೀತೆ: 
ಇನದಣಮನ. ರಾಷ್ಟ್ರಸ್ತವ: ವಂದೇಮಾತರಂ. ತಾಪನ. ಹಿ೦ದಿ. ರಾಷ್ಟೀಯ ಪ್ರಾಣಿ: ಹುಲ. 
ರಾಷ್ಟ್ರೀಯ ಪಕ್ಷಿ: ನವಿಲು. ರಾಷ್ಟ್ರೀಯ ಹೂ: ತಾವರೆ. ಪಂವಿಧಾನದ 8ನೇ ಅನುಪೂಜಿಯಲ್ಲಿ 
ಪೇರ್ಪಡೆಯಾದ ಭಾಷೆದಳು 2೦. 


ಪಾಠ 5 
7 


ಪಾಠದ ಪರಿಚಯ 


ಈ ಪಾಠದಲ್ಲಿ ರಾಜ್ಯ ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು 
ನ್ಯಾಯಾಂಗಗಳ ಪರಿಚಯವಿದೆ. ಜೊತೆಗೆ ದ್ವಿಸದನ ವ್ಯವಸ್ಥೆ, ಮೇಲ್ಮನೆ ಮತ್ತು ಕೆಳಮನೆಗಳ 
ಮಹತ್ವವನ್ನು ನಿರೂಪಣೆ ಮಾಡಲಾಗಿದೆ. ಶಾಸಕರ ಅರ್ಹತೆಗಳು ಹಾಗೂ ಕಾರ್ಯಗಳು; ಮತ್ತು 
ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರ ಅರ್ಹತೆಗಳು, ಕಾರ್ಯಗಳು ಮತ್ತು ಅಧಿಕಾರಗಳ ಬಗ್ಗೆ 
ಕೂಡ ಇಲ್ಲಿ ವಿವರಣೆಯಿದೆ. 


ಸಾಮರ್ಥ್ಯಗಳು 


ರಾಜ್ಯ ಸರ್ಕಾರದ ರಚನೆ ಮತ್ತು ಕಾರ್ಯಗಳನ್ನು ತಿಳಿಯುವುದು. 


ರಾಜ್ಯ ಸರ್ಕಾರದ ಕಾರ್ಯವ್ಯಾಪ್ತಿಯನ್ನು ತಿಳಿಯುವುದು. 


ರಾಜ್ಯಸಭೆ-ವಿಧಾನ ಪರಿಷತ್‌, ಲೋಕಸಭೆ-ವಿಧಾನಸಭೆ ಇವುಗಳನ್ನು ಪರಸ್ಪರ 
ಹೋಲಿಸಿ ಅರ್ಥೈಸಿಕೊಳ್ಳುವುದು. 
ರಾಜ್ಯಪಾಲರ ಅರ್ಹತೆ ಹಾಗೂ ಅಧಿಕಾರ, .ಮತ್ತು ಮುಖ್ಯಮಂತ್ರಿಯ ಅಧಿಕಾರ 


ರಿ 
ಹಾಗೂ ಕರ್ತವ್ಯಗಳನ್ನು ಅರಿಯುವುದು. 


ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಶಾಸನಗಳನ್ನು (ಕಾನೂನುಗಳನ್ನು) 
ಮಾಡುತ್ತಾರೆ. (ಶಾಸಕಾಂಗ) 


ಚಿತ್ರ 10.2-ವಿಧಾನಸೌಧ, ಬೆಂಗಳೂರು ಚಿತ್ರ 10.3-ಕರ್ನಾಟಕ ಉಚ್ಚ ನ್ಯಾಯಾಲಯ, 
ಬೆಂಗಳೂರು. 


ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳಿವೆ. ಇವುಗಳ ಅಧಿಕಾರ ವ್ನಾಪಿ ಕಡಿಮೆ. ಆದರೂ 
ಇವುಗಳಿಗೆ ತಮ್ಮದೇ' ಆದ" ಸ್ವಯಮಾಧಿಕಾರ ಅಥವಾ ಸ್ವಾಯತ್ತತೆ” ಇದೆ. ರಾಜ್ಯಗಳು 
ಮುಖ್ಯವಾಗಿ ಭಾಷೆಗಳ ಆಧಾರದಲ್ಲಿ ರಚನೆಗೊಂಡಿವೆ. ಕರ್ನಾಟಿಕದಕ್ಲೆ ಕನ್ನಡ ರಾಜ್ಯ ಬಾಷೆ. 


ನಮ್ಮ ಸಂವಿಧಾನವು ಎಲ್ಲ ರಾಜ್ಯಗಳಲ್ಲಿ ಏಕಪ್ರಕಾರದ ರಾಜ್ಯಾಡಳಿತವನ್ನು ರೂಪಿಸಿದೆ. 
ಸಾಮಾನ್ಯವಾಗಿ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ದ ಮಾದರಿಯನ್ನೇ ಹೊಂದಿಕೆ. (ನೋಡಿ: 


ಪುಟ ಸೆಖೆ 79) 


| ಹ 


ಟು | ಗ್ಗ 


ರಾಜ್ಯ ಶಾಸಕಾಂಗ 


ಸರ್ಕಾರದ ಮೂರು ಅಂಗಗಳೆಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. 
ರಾಜ್ಯಪಾಲ ಮತ್ತು ವಿಧಾನಮಂಡಲ (ಎರಡೂ ಸದನಗಳು) ಸೇರಿ ರಾಜ್ಯ ಶಾಸಕಾಂಗವಾಗುತ್ತದೆ. 
ಶಾಸಕಾಂಗವು ರಾಜ್ಯದ ಶಾಸನಗಳನ್ನು ಮಾಡುತ್ತದೆ. 

ಭಾರತದ ಆರು ರಾಜ್ಯಗಳಲ್ಲಿ ಮಾತ್ರವೇ ಶಾಸಕಾಂಗವು "ವಿಧಾನಸಭೆ' ಮತ್ತು 
'ವಿಧಾನಪರಿಷತ್ತು' ಎಂಬ ಎರಡು ಸದನಗಳನ್ನು ಒಳಗೊಂಡಿದೆ. ಹೀಗಿದ್ದರೆ `ದ್ವಿಸದನ ಪದ್ದತಿ' 
ಎನ್ನುವರು. ಉಳಿದ ಎಲ್ಲ ರಾಜ್ಯಗಳಲ್ಲಿ ವಿಧಾನಸಭೆ ಮಾತ್ರವೇ ಇದೆ. ಇದು 'ಏಕಸದನ 
ಪದ್ಧತಿ' ಎನಿಸಿದೆ. ಕರ್ನಾಟಕದಲ್ಲಿ ದ್ವಿಸದನ ಪದ್ಧತಿಯಿದೆ. 


ವಿಧಾನಸಭೆ (ಕೆಳಮನೆ) 


ರಚನೆ: ಇದು ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಬಂದ ಅಭ್ಯರ್ಥಿಗಳ ಸದನವಾಗಿದೆ. 
ಕರ್ನಾಟಕ ವಿಧಾನಸಭೆಯಲ್ಲಿ ಒಟ್ಟು 224 ಸ್ಥಾನಗಳಿವೆ. 


“ 


ವಿಧಾನ ಪಭೆದೆ ರಾಜ್ಯಪಾಲರು ಆ೦ದ್ದೊಂ- ಇಂಡಿಯನ್‌ ಸಮುದಾಯಕ್ಕೆ ಪೇವಿದ ಒಬ್ಬರನ್ನು 
ಸದಸ್ಯರನ್ನಾಗಿ ನಾಮಕರಣ ಮಾಡುತ್ತಾರೆ. 


ವಿಧಾನಸಭೆಯ ಸದಸ್ಯರು (ಎಂಎಲ್‌ಎ) ತಮ್ಮೊಳಗೆ ಒಬ್ಬರನ್ನು ಸಭಾಧ್ಯಕ್ಷರನ್ನಾಗಿ 
(ಸೀಕರ್‌) ಚುನಾಯಿಸುತ್ತಾರೆ. ವಿಧಾನಸಭೆಯ ಅಧಿಕಾರಾವಧಿ ಐದು ವರ್ಷಗಳು. ಇದು 
ಖಾಯಂ ಸಭೆಯಲ್ಲ. ವಿಧಾನಸಭಾ ಸದಸ್ಯರ ಅರ್ಹತೆಗಳು: 
ಭಾರತದ ಪಜೆಯಾಗಿರಬೇಕು. 
ಕನಿಷ್ಠ 25 ವರ್ಷ ಆಗಿರಬೇಕು. 
ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. 
ದಿವಾಳಿಯಾಗಿರಬಾರದು. 
ಶಾಸಕರ ಜವಾಬ್ದಾರಿಗಳು: ಕ್ಷೇತ್ರದಲ್ಲಿ ಪ್ರವಾಸ ಕೈಗೊ೦ಡು, ಜನರ ಸುಖದುಃಖಗಳಲ್ಲಿ 
ಭಾಗವಹಿಸಿ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಅವರ ಮುಖ್ಯ ಜವಾಬ್ದಾ' ರಿಯಾಗಿದೆ. 
ಜನಕಲ್ಯಾಣ ಯೋಜನೆಗಳಲ್ಲಿಯೂ ಅವರು ವಿಶೇಷ ಕಾಳಜಿ ವಹಿಸತಕ್ಕದ್ದು. ತಮ್ಮ 
ಜವಾಬ್ದಾರಿಗಳನ್ನು ನಿರ್ವಹಿಸಲು ಅನುಕೂಲವಾಗುವಂತೆ, ಅವರಿಗೆ ಸರ್ಕಾರವು ಮಾಸಿಕ 


ವೇತನ ಮತ್ತು ಕೆಲವು ಸವಲತ್ತುಗಳನ್ನು ನೀಡಿದೆ. ಅವರು ಕೆಲವು ಹಕ್ಕುಗಳು ಮತ್ತು 
ರಕ್ಷಣೆಗಳನ್ನೂ ಪಡೆದಿದ್ದಾರೆ. 


ವಿಧಾನಸಭೆಯ ಅಧಿಕಾರ ಮತ್ತು ಕಾರ್ಯಗಳು 
* ವಾಸ್ತವವಾಗಿ ವಿಧಾನಸಭೆಯೇ ರಾಜ್ಯದ ಶಾಸಕಾಂಗವಾಗಿದೆ. 
* ಹಣಕಾಸು ವಿಷಯದಲ್ಲಿ ವಿಧಾನಸಭೆಯ ನಿರ್ಣಯವೇ ಅಂತಿಮ. 


* ಪ್ರಮುಖವಾಗಿ ಮಂತ್ರಿಮಂಡಲದ ಮೇಲೆ ನಿಯಂತ್ರಣ (ಹತೋಟಿ) ಇಟ್ಟುಕೊಳ್ಳುವುದು 
ಅದರ ಕಾರ್ಯವಾಗಿದೆ. ಮಂತ್ರಿಮಂಡಲದ ಕಾರ್ಯನೀತಿಗಳು ಅಸಮಧಾನಕರವಾಗಿದ್ದರೆ 
ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಬಹುಮತ ಸಾಬೀತು ಪಡಿಸಿದರೆ ಮಂತ್ರಿಮ೦ಡಲವನ್ನು 
ವಜಾಗೊಳಿಸಬಹುದಾಗಿದೆ. 


* ವಿಧಾನಸಭೆಯ ಸದಸ್ಯರು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. 


೧ ಎದಿ 


ವಿಧಾನಪರಿಷತ್ತು (ಮೇಲ್ಮನೆ) 


ರಚನೆ: ವಿಧಾನಪರಿಷತ್ತಿನ ಸದಸ್ಯರ (ಎಂ.ಎಲ್‌.ಸಿ. ಸಂಖ್ಯೆಯು ವಿಧಾನಸಭೆಯ ಒಟ್ಟು 
ಸದಸ್ಯರ ಸಂಖ್ಯೆಯ 1/3ಕ್ಕಿಂತ ಹೆಚ್ಚಿರಬಾರದು. ಕರ್ನಾಟಕ. ವಿಧಾನಪರಿಷತ್ತಿನ ಸದಸ್ಯರ 
ಬಲ 75. ಕೆಲವು ಸದಸ್ಯರನ್ನು ರಾಜ್ಯಪಾಲರು ನಾಮಕರಣ ಮಾಡುತ್ತಾರೆ. ಇನ್ನುಳಿದವರನ್ನು 
ವಿಧಾನಸಭೆಯ ಸದಸ್ಯರು, ಸ್ಥಳೀಯ ಸಂಸ್ಥೆಗಳು, ನೋಂದಾಯಿಸಿದ ಪದವೀಧರರು ಹಾಗೂ 
ಶಿಕ್ಷಕರು ಆಯ್ಕೆಮಾಡುತ್ತಾರೆ. 


ವಿಧಾನಪರಿಷತ್ತಿನ ಸದಸ್ಯರ ಅಧಿಕಾರಾವಧಿ ಆರು ವರ್ಷಗಳು. ಸದಸ್ಯರಿಗೆ ಕನಿಷ್ಠ 30 
ವರ್ಷ ಆಗಿರಬೇಕು. 


ರಾಜ್ಯ ಕಾರ್ಯಾಂಗ 


ರಾಜ್ಯ ಕಾರ್ಯಾಂಗವು ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿ ಹಾಗೂ ಅವರ 
ಮಂತ್ರಿಮಂಡಲವನ್ನು ಒಳಗೊಂಡಿದೆ. "ಸಾಮಾನ್ಯವಾಗಿ. ಅದರ ರಚನೆ ಮತ್ತು ಕಾರ್ಯಗಳು 
ಕೇಂದ್ರ ಕಾರ್ಯಾಂಗವನ್ನು ಹೋಲುತ್ತದೆ. (ನೋಡಿ: ಪುಟ ಸಂಖ್ಯೆ 79) 
ರಾಜ್ಯಪಾಲ 
ರಾಜ್ಯಪಾಲರು ಸಾಂವಿಧಾನಿಕವಾಗಿ ಮಾತ್ರವೇ ಕಾರ್ಯಾಂಗದ ಮುಖ್ಯಸ್ಥರು. 
ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರು ಮುಖ್ಯಮಂತ್ರಿಯವರು. ರಾಜ್ಯಪಾಲರನ್ನು 
ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ. ರಾಜ್ಯಪಾಲರ ಅಧಿಕಾರಾವಧಿ ಐದು ವರ್ಷ. 


ರಾಜ್ಯಪಾಲರ ಅರ್ಹತೆ: * ಭಾರತದ ಪ್ರಜೆಯಾಗಿರಬೇಕು. * ಕನಿಷ್ಠ 35 ವರ್ಷಗಳು 


ತುಂಬಿರಬೇಕು. * ಸಂಸತ್ತಿನ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಕರಾಗಿರಬಾರದು. 


ರಾಜ್ಯಪಾಲರ ಅಧಿಕಾರಗಳು: * ರಾಜ್ಯಪಾಲರು ಮುಖ್ಯಮಂತ್ರಿಯವರನ್ನು ನೇಮಿಸಿ ಅವರ 
ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಿಸುತ್ತಾರೆ. * ಶಾಸನಸಭೆಗಳು ಅಂಗೀಕರಿಸಿದ 
ವಿಧೇಯಕವು ಜಾರಿಗೆ ಬರಬೇಕಾದರೆ ರಾಜ್ಯಪಾಲರ ಒಪ್ಪಿಗೆ ಬೇಕು. *ರಾಜ್ಯದಲ್ಲಿ ಸಾಂವಿಧಾನಿಕ 
ಅಸ್ಥಿರತೆ ಉಂಟಾದರೆ, ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ವರದಿ ನೀಡಿ ರಾಜ್ಯ ಸರ್ಕಾರವನ್ನು 
ವಜಾ ಮಾಡಿಸಬಹುದು. 


* ರಾಷಾ ಷ್ಟಾಧ್ಯಕ್ಷರು ರಾಜ್ಯ ಸರ್ಕಾರವನ್ನು ವಿಸರ್ಜಿಸಿ, ರಾಜ್ಯದಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತ 


ಲು 


ಜಾರಿಯಲ್ಲಿರುವ “ವಧಿಯಲ್ಲಿ, ರಾಜ್ಯಪಾಲರೇ ರಾಜ್ಯದ ಆಡಳಿತವನ್ನು ವಾಸ್ತವವಾಗಿ 
ನಡೆಸುತ್ತಾರೆ. 
ಮುಖ್ಯಮಂತ್ರಿ 


ಕೇಂದ್ರದಲ್ಲಿ ಪ್ರಧಾನಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರಾಗಿದ್ದರೆ, ರಾಜ್ಯದಲ್ಲಿ 
ಮುಖ್ಯ ಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರು. ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ 
ಪಡೆದ. ಪಕ್ಷದ ಅಥವಾ ಗುಂಪಿನ ನಾಯಕರನ್ನು ಮುಖ್ಯಮಂತ್ರಿಯವರನ್ನಾಗಿ ರಾಜ್ಯ ಪಾಲರು 
ನೇಮಿಸುತ್ತಾರೆ. 


ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕರ್ತವ್ಯಗಳು 
ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ರಾಜ್ಯಪಾಲರು ಮಂತ್ರಿಗಳನ್ನು ನೇಮಿಸುತ್ತಾರೆ. 


ಮುಖ್ಯಮಂತ್ರಿಯವರು ಮಂತ್ರಿಗಳಿಗೆ ಖಾತೆಗಳನ್ನು ನೀಡುವ ಮತ್ತು ಬದಲಾಯಿಸುವ 
ಅಧಿಕಾರವನ್ನು ಪಡೆದಿದ್ದಾರೆ. 


ಮಂತ್ರಿಗಳನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಮುಖ್ಯಮಂತ್ರಿಯವರಿಗಿದೆ. 


ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ 
ಮುಖ್ಯಮಂತ್ರಿಯವರು ಪ್ರಮುಖ ಪಾತ್ರವಹಿಸುತ್ತಾರೆ. 


ಒಟ್ಟಿನಲ್ಲಿ ರಾಜ್ಯದ ಪ್ರಗತಿಯು ಮುಖ್ಯಮಂತ್ರಿಯವರ ನೇತೃತ್ವ ಹೊಂದಿರುವ 
ಮಂತ್ರಿಮಂಡಲದ ಉತ್ತಮ ಆಡಳಿತದಿಂದ ಸಾಧ್ಯವಾಗುತ್ತದೆ. ಇ 


ನಿಮಣೆ ತಿಆದಿರಲ 


ಜಮ್ಮು ಮತ್ತು ಕಾಶ್ಕಿಂರ ರಾಜ್ಯವು ಭಾರತದ ಒಕ್ತೂಟದಲ್ಲದ್ದರೂ ಅದಕ್ಕೆ ತನ್ನುದೇ ಆದ 
"ಆಂತರಿಕ ಪಂವಿಧಾನ'ವಿದೆ. 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 
1 ದ್ವಿಸದನ ಪದ್ದತಿ ಎಂದರೇನು? 

ಪ್ರಜಾಪ್ರತಿನಿಧಿಗಳು ಇರುವ ಶಾಸನಸಭೆ ಯಾವುದು? 

ಶಿಕ್ಷಕರ ಪ್ರತಿನಿಧಿಗಳು ಯಾವ ಸದನದ ಸದಸ್ಯರು? 
ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು? 
ನಿಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಯಾರು? 
ರಾಜ್ಯಪಾಲರ ಯಾವುದಾದರೂ ಮೂರು ಅಧಿಕಾರಗಳನ್ನು ಹೇಳಿ. 
ಮುಖ್ಯಮಂತ್ರಿಯವರ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು ಯಾವುವು? 
ವಿಧಾನಸಭಾ ಸದಸ್ಯರ ಕರ್ತವ್ಯಗಳನ್ನು ಹೇಳಿ. 


ಚಟುವಟಕೆರಳು 

1 ವಿಧಾನಸಭೆ ಮತ್ತು ವಿಧಾನಪರಿಷತ್‌ ಕಲಾಪಗಳನ್ನು ನಿಮ್ಮ ಹಿಲಿಯರೊಂವಿಗೆ ಹೋ 
ಮೋಡಿ ಇಲ್ಲವೇ ದೂರದರ್ಶನದಲ್ಲಿ ವೀಂಕ್ಕೀಲಿ. 

2 ತರದತಿಯಲ್ಲ ಶಾಲಾ ಮಂತ್ರಿಮಂಡಲವನ್ನು ಶಿಕ್ಷಕರ ಮಾರ್ದದರ್ಶನದಲ್ಲ ರಚಿಪಿ. 

3 ನಿಮ್ಮ ಮತಕ್ಷೇತ್ರದ ವಿಧಾನಸಭಾ ಸದಸ್ಯರನ್ನು ಭೇಟ ಮಾಣಿ ಅವರ ಕರ್ತವ್ಯದಳ 
ಐದೆ ತಿಆದುಕೊಳ್ಳ. 

ಛಿ ಲ 

ಕರ್ನಾಟಕದ ಮುಖ್ಯಮಂತಿಗಳ ಪಟ್ಟಯನ್ನು ತಯಾರಿ ಶಾಲೆಯಲ್ಲಿ ಪ್ರದರ್ಶಿಲಿ. 


ರರ ರೇ 


ನೀವು ಶ್ರದ್ದಾವಂತರಾದಾದ ಏನನ್ನು ಬೇಕಾದರೂ ಸಪಾಧಿಪಬಲ್ಲವರಾದುತ್ತೀಲಿ! 


-ಸ್ಟಾಮಿ ವಿವೇಕಾನಂದ 


ಪಾಠದ ಪರಿಚಯ 


ಈ ಪಾಠವು ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಕುರಿತಾಗಿದೆ. ಪಾಠದಲ್ಲಿ ಸರ್ವೋಚ್ಚ 
ನ್ಯಾಯಾಧೀಶರು ಹಾಗೂ ಉಜ್ಚನ್ಯಾಯಾಧೀಶರ ಅರ್ಹತೆ ಮತ್ತು ಕಾರ್ಯಗಳು; ಮತ್ತು ಅಧೀನೆ 
ನ್ಯಾಯಾಲಯಗಳು ಹಾಗೂ ಲೋಕ ಅದಾಲತ್‌ಗಳ ಕಾರ್ಯಗಳನ್ನು ವಿವರಿಸಲಾಗಿದೆ. 


ಸಾಮಥ್ಯ ೯ಗಳು 


ಕಾನೂನು ಮತ್ತು ನ್ಯಾಯಾಂಗಗಳು ರಾಜ್ಯಾಡಳಿತದಲ್ಲಿ ನಿರ್ವಹಿಸುವ ಪಾತ್ರವನ್ನು 
ಪ್ರಶಂಸಿಸುವುದು' 


ನ್ಯಾಯಾಂಗವು ಶಾಸಕಾಂಗ ಮತ್ತು ಕಾರ್ಯಾಂಗದ ನಿಯಂತ್ರಣಕ್ಕೆ ಒಳಪಡದೆ 
ಪಕ್ಷಪಾತವಿಲ್ಲದೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರಿಯುವುದು. 


ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುವುದು. 
ಲೋಕ ಅದಾಲತ್‌ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗಹಿಸುವುದು. 


[2] ಕಾನೂನುಗಳಿಗೆ ತಕ್ಕಂತೆ, ನ್ಯಾಯನಿರ್ಣಯ ನೀಡುವ ಪ್ರತ್ಯೇಕ ವ್ಯವಸ್ಥೆಯೇ 


ನ್ಯಾಯಾಂಗ ವ್ಯವಸ್ಥೆ. ಕಾನೂನು ಮತ್ತು ನ್ಯಾಯಾಂಗಗಳೆರಡೂ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ 
ಬಹುಮುಖ್ಯವಾದ ಪಾತ್ರವಹಿಸುತ್ತವೆ. 


* ಓಒ೦ದುರೂಡಿ ವಾಪಿಪುವ ಕಡೆ ಜನರು ಜದಳಾಡುವುದು ಪಹಜ. ಇಬ್ಬರೊಳ೧ನ ಏವಾದ 
ಪರಿಹಾರವಾದದಿದ್ದರೆ ಮೂರನೆಯನೊಬ್ಬ ಅದನ್ನು ಆಲಿ. ನಿರ್ಣಂಬಖಸಬಲ್ಲ. 


ನ್ಯಾಯನಿರ್ಣಯ ಮಾಡುವ ಸಲುವಾರ ಕಾನೂನುರಳು ರಚನೆಯಾದವು. ವ್ಯಕ್ತಿಯ 
ಬಾಹ್ಯ ನಡವಳಕದಳನ್ನು ನಿಯಂತ್ರಿಪುವ ನಿಯಮರಳೇ ಕಾನೂನುರಳಾದವು. ಕಾನೂನುಗಳು 
ಅಪರಾಧ ಹಾಗೂ ಅಪರಾಧಿಗಳನ್ನು ನಿಯಂತ್ರಿಸುತ್ತವೆ. ಅವು ಪಮಾಜದಲ್ಲ ಶಾಂತಿ. ಶಿಸ್ತು 
ಮತ್ತು ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರುತ್ತವೆ; ಜೊತೆದೆ ನಾರಲಿಕರ ಹಕ್ಕುದಳದೆ ರಕ್ಷಣೆ 
ನೀಡುತ್ತವೆ. 


ನ್ಯಾಯಾಲಯಗಳ ಕಾರ್ಯಗಳು: ನ್ಯಾಯಾಲಯಗಳು ಶಾಸಕಾಂಗವು ರೂಪಿಸಿದ 
ಕಾಯಿದೆಗಳ ಅರ್ಥವಿವರಣೆ ನೀಡುತ್ತವೆ. ಅವು ವ್ಯಕ್ತಿಗಳ ನಡುವೆ, ಮತ್ತು ವ್ಯಕ್ತಿ ಹಾಗೂ 
ಸರ್ಕಾರಗಳ ನಡುವೆ ವಿವಾದದಲ್ಲಿ ತೀರ್ಪು ಕೊಡುತ್ತವೆ. ಪ್ರಜೆಗಳ ಪ್ರಾಣ, ಲಿಸ್ತಿ ಮರ್ಯಾದೆ 
ಮತ್ತು ಹಕ್ಕುಗಳನ್ನು ಕಾಯುವ. ಬಹುಮುಖ್ಯವಾದ ಕಾರ್ಯವನ್ನು ನ್ಯಾಯಾಲಯಗಳು 
ಮಾಡುತ್ತವೆ. ನ್ಯಾಯಾಲಯಗಳು ಸಾ ಇಲ್ಲವೆ ಕಾರ್ಯಾಂಗಗಳಿ ನಿಯಂತ್ರಣಕ್ಕೆ 
ಒಳಪಟ್ಟಿಲ್ಲ; ಅವು ಪಕ್ಷಪಾತವಿಲ್ಲದೆ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ. 


ಸರ್ವೋಚ್ಚ ನ್ಯಾಯಾಲಯ 


ನಮ್ಮ ಸಂವಿಧಾನವು ದೇಶದ ಏಕತೆಯನ್ನು ಕಾಪಾಡುವ ದೃಷ್ಟಿಯಿಂದ, ಇಡಿ 
ದೇಶಕ್ಕೆ ಅನ್ವಯವಾಗುವ ನ್ಯಾಯಾಂಗ ಪದ್ಧತಿಯನ್ನು ಅಳವಡಿಸಿದೆ. ಡದ ಅತ್ಯುನ್ನತ 
ನ್ಯಾಯಾಲಯವೇ ಸರ್ವೋಜ್ಞ ನ್ಯಾಯಾಲಯ (ಸುಪ್ರೀಮ್‌ ಕೋರ್ಟ್‌). ಇದರಲ್ಲಿ ಮಖ್ಯ 
ನ್ಯಾಯಾಧೀಶರು ಹಾಗೂ ಇಕರ 95 ನ್ಯಾಯಾಧೀಶರು ಇರುವರು. ಇವರನ್ನು "ರಾಷ್ಟ್ರಪತಿ 
ನೇಮಕ ಮಾಡುತ್ತಾರೆ. ಸರ್ವೋಚ್ಚ ನ್ಯಾಯಾಲಯವು ಹೊಸದಿಲ್ಲಿಯಲ್ಲಿದೆ. 


ಚಿತ 111 - ಸರ್ವೋಚ್ಛ ನ್ಯಾಯಾಲಯ, ಹೊಸದಿಲ್ಲಿ 


ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳು 


* ದ ಉಚ್ಛನ್ಯಾಯಾಲಯದಲ್ಲಿ ಕನಿಷ್ಠ ಪಕ್ಷ ಐದು ವರ್ಷಗಳ ಕಾಲ 
ನ್ಯಾಯಾಧೀಶರಾಗಿರಬೇಕು; ಅಥವಾ 


ಕನಿಷ ಹತ್ತು ವರ್ಷಗಳ. ಕಾಲ ಉಚ್ಚನ್ಯಾ ಯಾಲಯದಲ್ಲಿ ನ್ಯಾಯವಾದಿಯಾಗಿರಬೇಕು; 
ಅಥವಾ 


ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಪ್ರಸಿದ್ಧ ನ್ಯಾಯಶಾಸ್ತ್ರಜ್ಞ ಆಗಿರಬೇಕು. 
ನ್ಯಾಯಾಧೀಶರ ನಿವೃತ್ತಿಯ "ವಯೋಮಿತಿ 65 ವಷ. 

ಸರ್ವೋಚ್ಛ ನ್ಯಾಯಾಲಯದ ಕಾರ್ಯಗಳು 
ಕೇಂದ್ರ ಮತ್ತು ರಾಜ್ಯ, ಹಾಗೂ ರಾಜ್ಯಗಳೊಳಗಿನ ವಿವಾದಗಳನ್ನು ಬಗೆಹರಿಸುವುದು. 


ಪ್ರಜೆಗಳ 0 ೫8 ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್‌ ಆಜ್ಞೆಗಳನ್ನು 
ಹೊರಡಿಸುವುದು. 


ಸಂವಿಧಾನದ ಅರ್ಥವಿವರಣೆ ನೀಡುವುದು. 


ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆ, ಅಭಿಪ್ರಾಯಗಳನ್ನು 
ಕೇಳೆಶಾಗ ಅವನ್ನು ನೀಡುವುದು. 


ಅಗತ್ಯವಾದ ನಿಯಮಾವಳಿಗಳನ್ನು ರಚಿಸುವುದು. 


ಉಚ್ಚ ನ್ಯಾಯಾಲಯಗಳು 


ರಾಜ್ಯಮಟ್ಟದಲ್ಲಿರುವ ಅತ್ಯುನ್ನತ ನ್ಯಾಯಾಲಯವೇ ಉಚ್ಚ ನ್ಯಾಯಾಲಯವಾಗಿದೆ. 
ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯವು (ಹೈಕೋರ್ಟ್‌) ಬೆ೦ಗಳೂರು ಮಹಾನಗರದಲ್ಲಿದೆ. 
ಉಚ್ಚ ನ್ಯಾಯಾಲಯವು ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನು 
ಒಳಗೊಂಡಿರುವುದು. ದೇಶದಲ್ಲಿ ಒಟ್ಟು 4 ಉಚ್ಚ ನ್ಯಾಯಾಲಯಗಳಿವೆ. 


“Mego 


ಚಿತ್ರ 112 - ಕರ್ನಾಟಕದ. ಉಚ್ಚ ನ್ಯಾಯಾಲಯ, ಬೆಂಗಳೂರು 


ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳು 


*ಭಾರತದ ಪ್ರಜೆಯಾಗಿರಬೇಕು. * ಕನಿಷ್ಠ ಹತ್ತು ವರ್ಷಗಳಕಾಲ ಭಾರತದ ನ್ಯಾಯಾಂಗದಲ್ಲಿ 
ಸೇವೆ ಸ ಸಲ್ಲಿಸಿರಬೇಕು: ಅಥವಾ * ಹತ್ತು ವರ್ಷಗಳ ಕಾಲ ಉಚ್ಚನ್ಯಾ ಯಾಲಯದಲ್ಲಿ ವಕೀಲರಾಗಿ 
ಸೇವೆ ಸಲಿಸಿರಬೇಕು. 


ರಾಷ್ಟ್ರಪತಿಯವರು ಒಂದು ರಾಜ್ಯದ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ 
ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ರಾಜ್ಯಪಾಲರೊಡನೆ 
ಸಮಾಲೋಚಿಸಿ” ನೇಮಕ ಮಾಡುವರು. * ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ 
ನಿವೃತ್ತಿಯ ವಯೋಮಿತಿ 62 ವರ್ಷ. ಉಚ್ಚ ನ್ಯಾಯಾಲಯದಲ್ಲಿ ಇಂಗ್ಲಿಷ್‌ ಅಥವಾ ಸ್ಥಳೀಯ 
ಭಾಷೆಗಳನ್ನು ಬಳಸಬಹುದು. 


ಉಚ್ಚ ನ್ಯಾ ಯಾಲಯದ ಕಾರ್ಯಗಳು 


* ಪೌರರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್‌ ಆಜ್ಞೆಗಳನ್ನು 
ಹೊರಡಿಸುವುದು. * ಅಧೀನ ನ್ಯಾಯಾಲಯಗಳ ಕಾರ್ಯದ ಮೇಲ್ವಿಚಾರಣೆ ಮಾಡುವುದು. 
ಮತ್ತು ಅವುಗಳ ಕಾರ್ಯನಿರ್ವಹಣೆ. 


ವಿವಿಧ ಮಟ್ಟದಲ್ಲಿರುವ ನ್ಯಾಯಾಲಯಗಳು 
ಸರ್ವೋಚ್ಚ ನ್ಯಾಯಾಲಯ ರಾಷ್ಟ್ರಮಟ್ಟದಲ್ಲಿ (ಹೊಸದಿಲ್ಲಿ) 
ಉಚ್ಚ ನ್ಯಾಯಾಲಯಗಳು 
ಅಧೀನ ನ್ಯಾಯಾಲಯಗಳು ಜಿಲ್ಲಾ ನ್ಯಾಯಾಲಯ, ಮ್ಯಾಜಿಸ್ಟೇಟ್‌ ನ್ಯಾಯಾಲಯ, 


ಕಿರಿಯ ಮ್ಯಾಜಿಸ್ಟೇಟ್‌ ನ್ಯಾಯಾಲಯ, ಲೋಕ 
ಲ) 
ಅದಾಲತ್‌ಗಳು 


ಅಧೀನ ನ್ಯಾಯಾಲಯಗಳು 


ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಲ್ಲದೆ. ಭಾರತದ ನ್ಯಾಯಾಂಗ 
ವ್ಯವಸ್ಥೆಯಲ್ಲಿ ಅನೇಕ ಅಧೀನ ನ್ಯಾಯಾಲಯಗಳಿವೆ. ಸರ್ವೋಚ್ಚ. ನ್ಯಾಯಾಲಯದ 
ಅಧೀನದಲ್ಲಿ ಉಚ್ಚ ನ್ಯಾಯಾಲಯಗಳಿವೆ. ಅದೇ ರೀತಿ ಉಚ್ಚ ನ್ಯಾಯಾಲಯದ ಅಧೀನದಲ್ಲಿ 
ಜಿಲ್ಲಾ, ತಾಲೂಕು ಮತ್ತು ನಗರ ನ್ಯಾಯಾಲಯಗಳಿವೆ. 


ಅಧೀನ ನ್ಯಾಯಾಲಯಗಳು ಎರಡು ವಿಧ. - ನಾಗರಿಕ ವ್ಯವಹಾರ ನ್ಯಾಯಾಲಯ 
(ಸಿವಿಲ್‌) ಮತ್ತು ದಂಡ ನ್ಯಾಯಾಲಯ (ಕ್ರಿಮಿನಲ್‌). ಸಿವಿಲ್‌ ನ್ಯಾಯಾಲಯವು ಹಣ, 
ಆಸ್ತಿ, ವ್ಯವಹಾರ ಮತ್ತು ಒಪ್ಪಂದಗಳಿಗೆ ಸ೦ಬ೦ಧಿಸಿದ ವಿವಾದಗಳ ಬಗ್ಗೆ ವಿಚಾರಣೆ ನಡೆಸಿ 
ತೀರ್ಪು ನೀಡುತ್ತದೆ. ಕ್ರಿಮಿನಲ್‌ ನ್ಯಾಯಾಲಯವು ಕೊಲೆ, ಕಳ್ಳತನ, ದರೋಡೆ ಮೊದಲಾದ 


ವಿವಾದಗಳ ಬಗ್ಗೆ ವಿಚಾರಣೆ ನಡೆಸಿ ತೀರ್ಪುನೀಡುತ್ತದೆ. 


ಕೆಲವು ಸಂದರ್ಭಗಳಲ್ಲಿ ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪಿನ ಎರುದ್ಧ ಉಚ್ಚ 
ನ್ಯಾಯಾಲಯಕ್ಕೆ ಅಪೀಲು (ಮೇಲ್ಮನವಿ) ಸಲ್ಲಿಸಬಹುದು; ಹಾಗೆಯೇ ಉಚ್ಚ ನ್ಯಾಯಾಲಿಯದೆ 
ತೀರ್ಪಿನ ವಿರುದ್ಧ ಸರ್ವೋಚ್ಛ ನ್ಯಾಯಾಲಯಕ್ಕೆ ಅಪೀಲು ಸಲ್ಲಿಸುವ ಅವಕಾಶವಿದೆ. 


ಲೋಕ ಅದಾಲತ್‌ (ಜನತಾ ನ್ಯಾಯಾಲಯ) 


ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಮತ್ತು ಹೊಂದಾಣಿಕೆ ಮುಖಾಂತರ ವ್ಯಾಜ್ಯಗಳನ್ನು 
ತೀರ್ಮಾನ ಮಾಡುವುದಕ್ಕೆ ಸರ್ಕಾರ ಬೇಕೆ ಬೇರೆ ವ್ಯವಸ್ಥೆಗಳನ್ನು ರೂಪಿಸಿದೆ ಇಂತಹ 
ಒಂದು ವ್ಯವಸ್ಥೆಯೇ ಲೋಕ ಅದಾಲತ್‌ (ಜನತಾ ನ್ಯಾಯಾಲಯ). 


ಚ! 'ಅದಾಲತ್ತುಗಳನ್ನು ರಾಜ್ಯ ಅಥವಾ ಜಿಲ್ಲಾಮಟ್ಟದ ಅಧಿಕಾರಿಗಳು 
ಅನುಕೂಲಕರವಾದ ಸ್ಥಳಗಳಲ್ಲಿ ಆಗಾಗ ವ್ಯವಸ್ಥೆ ಮಾಡುತ್ತಾರೆ. ಎರಡೂ ಪಕ್ಷದವರು ಪರಸ್ಪರ 
ಒಪಿಗೆಯಿಂದ ರಾಜಿ ಮಾಡಿಕೊಳ್ಳಲು ಇಚ್ಛಿಸಿದರೆ ಅಂತಹ ಮೊಕದ್ದಮೆಯನ್ನು ಲೋಕ 
ಅದಾಲತ್‌ ಎತ್ತಿಕೊಳ್ಳುತ್ತದೆ. ಅದರ ತೀರ್ಪು ನ್ಯಾಯಾಲಯದ ತೀರ್ಪಿಗೆ ಸಮಾನ ಎಂದೇ 
ಪರಿಗಣಿಸಿ ಜಾರಿಗೊಳಿಸಬಹುದಾಗಿದೆ. ಲೋಕ ಅದಾಲತ್ತಿನ ತೀರ್ಪು ಅಂತಿಮವಾಗಿದ್ದು, 
ಇದಕ್ಕೆ ಎರಡೂ ಪಕ್ಷದವರು ಬದ್ಧರಾಗಿರುತ್ತಾರೆ. ಹೀಗಾಗಿ ಮುಂದಿನ ಖರ್ಚು, 
ನಷ್ಟ "ಹಾಗೂ ವಿಳಂಬ “ತಪ್ಪುತ್ತದೆ. ತೀಪಿಶನ ವಿರುದ್ಧ ಯಾವ ನ್ಯಾಯಾಲಯಕ್ಕೂ ಮೇಲ್ಮನವಿ 


ಮಾಡುವಂತಿಲ್ಲ. ಒಂದು ವೇಳೆ ಜೀವ ಬೆದರಿಕೆ ಹಾಕಿ ಒತ್ತಾಯದಿಂದ ರಾಜಿ ಮಾಡಿಸಿದ್ದರೆ 
ತಕ್ಷಣವೇ ಪೊಲೀಸರಿಗೆ ದೂರು ಸಲ್ಲಿಸಿ ಮೊಕದ್ದಮೆಯನ್ನು ಹಾಕಬಹುದು. 


ಇದುವರೆಗೆ ಲೋಕ ಅದಾಲತ್ತುಗಳು ಅನೇಕ ಪ್ರಕರಣಗಳನ್ನು ಇತ್ಯರ್ಥ ಮಾಡಿವೆ. 
ಸದ್ದಳಕೆಯಾದರೆ ಲೋಕ ಅದಾಲತ್ತುಗಳು ತುಂಬಾ ಉಪಯುಕ್ತ ನ್ಯಾಯಾಲಯಗಳಾಗಲು 
ಸಾಧ್ಯವಿದೆ. ಕ್ಕೇ 


ಹೊಸ ಪದಗಳು: ವ್ಯಾಜ್ಯ - ಜಗಳ, ಕಲಹ. ನೋಂದಾಯಿಸಿದ - ದಾಖಲುಮಾಡಿದ. 
ನಿಮಣೆ ತಿಆದಿರಲ 


1 ರಾಷಪತಿಯವರ ಅಧಿಕಾರಾವಧಿಯಲ್ಲಿ ಅವರನ್ನು ದಸ್ತಗಿರಿ ಮಾಡುವಂತಿಲ್ಲ; ಅವರ 
ವಿರುದ್ಧ ಕ್ರಿಔೌನಲ್‌ ಮೊಕದ್ದಮೆ ಹೂಡುವಂತಿಲ್ಲ; ಹಾಗೂ ತಮ್ಮ ಅಧಿಕಾರವನ್ನು ಬಳಸಿ 
ನಿರ್ವಹಿಸಿದ ಯಾವುದೇ ಕಾರ್ಯವನ್ನು ಯಾವುದೇ ನ್ಯಾಯಾಲಯದಲ್ಲಿ, ಪ್ರಶ್ನಿ] ಸುಜಂತಿಲ್ಲ 


2 ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು: ಸರಕಾರದ ಇಲಾಖೆಯೋ ಸಾರ್ವಜನಿಕ 
ಪ್ರಾಧಿಕಾರವೋ ಕಾನೂನನ್ನು ಅತಿಕ್ರಮೆಸಿದರೆ ಇಲ್ಲವೆ ದಬ್ಬಾಳಿಕೆ, ಅನ್ಯಾಯ ಮತ್ತು 
ಶೋಷ ಣೆಯಂತಹ ಕೃತ್ಯಗಳಲ್ಲಿ ತೊಡಗಿದರೆ. ಇದರಿಂದ ನೊಂದ ಯಾರೇ ಆಗಲಿ 
ನ್ಯಾಯಾಲಯಕ್ಕೆ ನೇಳವಾಗಿ ದೂರುಪತ್ರವನಿ- ಬರೆಯಬಹುದು. ಆ ಪತ್ರವನ್ನೇ 
ರಿಟ್‌ ಅರ್ಜಿಯೊದು ಪರಿಗಣಿಸಿ, ನ್ಯಾಯಾಲಯದ ಶುಲ್ಕವಿಲ್ಲದೆ, ನ್ಯಾಯಾಲಯವು 
ದೂರನ್ನು ವಿಚಾರಣೆ ಮಾಡುತ್ತದೆ. 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 


ನ್ಯಾಯಾಂಗದ ಮುಖ್ಯ ಕಾರ್ಯಗಳೇನು? 
ರಾಷ್ಟಮಟ್ಟದಲ್ಲಿಯ ಅತ್ಯುನ್ನತ ನ್ಯಾಯಾಲಯ ಯಾವುದು? 
ಉಚ್ಚೆ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳೇನು? 
ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳೇನು? 
ಚರ್ಚಿಸಿ 
1 ನ್ಯಾಯನಿರ್ಣಯದ ವಿಆಂಬವನ್ನು ತಡೆಯುವುದು ಹೇಣೆ? 
ಡಿ ನ್ಯಾಯಾಲಯನದಳದೆ ಇನ್ನಷ್ಟು ಅಧಿಕಾರ ನೀಡಬೇಕೆ? ಬೇಡವೆ? 
ಚಟುವಟಕೆಗಳು 
1 ನಿಮ್ಮ ಶಾಲೆಯಲ್ಲ "ಕಾನೂನು ಅರಿವು ನೆರವು" ಕಾರ್ಯಕ್ರಮ ಏಪರ್ಪಡಿಪಿ. 


2 ಸ್ಥಳ6ಯ ನ್ಯಾಯವಾಥದಿದಳನ್ನು ಶಾಲೆದೆ ಕರೆಲಿ ಕಾನೂನಿನ ಬದ್ದೆ ಏವರವಾಣ 
ಅಲದುಕೊಳ್ಳ. 


3 ಶಾಲೆಯಲ್ಲಿ ನ್ಯಾಯಾಲಯದ ಅಣುಕು ದೃಶ್ಯವನ್ನು ಪ್ರದರ್ಶಿಲಿ. 
4 ಸಮಿಂಪದ ನ್ಯಾಯಾಲಯಕ್ಷೆ ಭೇಟ ನೀಡಿ ವಾದ-ನಿವಾದವನ್ನು ಆಲಿ. 


5 "ವಾಮ ಪರ್ವೋಚ್ಚ ನ್ಯಾಯಾಲಯದ ಮುಖ್ಯ ವ್ಯಾಯಾಧೀಶನಾದರೆ....” ಈ ವಿಷಯ 
ಕುರಿತು ವಿದ್ಯಾರ್ಥಿದಳು ಒಂದೆರಡು ನಿಮಿಷ ಭಾಷಣ ಮಾಡುವುದು. 


ಪಾಠದ ಪರಿಚಯ 


ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಉತ್ಕಟ ದೇಶಪ್ರೇಮದ ಭಾವನೆ ಕಂಡುಬಂದಿದೆ. 
ನಮ್ಮ ಪರಂಪರಾಗತ ರಾಷ್ಟ್ರೀಯ ಮನಾನ್‌ ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ 
ಪುಟಿದೆದ್ದ ಉತ್ಕಟ ರಾಷ್ಟ್ರೀಯತೆಯನ್ನು ಅಡಿಪಾಯವಾಗಿಟ್ಟುಕೊಂಡು, ಹೊಸ ನಾಡೊಂದನ್ನು 
ಕಟ್ಟುವ ನಿಟ್ಟನಲ್ಲಿ ನಾವು ಕಿರಿಹಿರಿಯರನ್ನು ರಾಷ್ಟ ಷ್ಟಪ್ರೇಮದತ್ತ ಕೊಂಡೊಯ್ಯಬೇಕಾಗಿದೆ. ಪ್ರ 
ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯ, ವೈವಿಧ್ಯ ಘಾ ಏಕತೆಯ ವಿವಿಧ ಮುಖಗಳನ್ನು ಮತ್ತು 


ಏಕತಗೆ ಸವಾಲೊಡ್ಡುವ "ಅಂಶಗಳನ್ನು ಈ ಪಾಠದಲ್ಲಿ ನಿರೂಪಿಸಲಾಗಿದೆ. 
ಸಾಮರ್ಥ್ಯಗಳು 


ರಾಷ್ಟ್ರೀಯ ಭಾವೈಕ್ಯ ಎಂಬುದು ರಾಷ್ಟ್ರೀಯ ಏಕತೆಯನ್ನು ಹಾಗೂ 
1.೫ ಭಾವನೆಯನ್ನು ಪ್ರತಿನಿಧಿಸುವ ಪರಿಕಲ್ಪನೆ ಕ ತಿಳಿಯುವುದು. 
ರಾಷ್ಟ್ರೀಯ ಭಾವೈಕ್ಯದ ಮಹತ್ವವನ್ನು ಅರಿಯುವರು. 

ಮತಧರ್ಮ, ಭಾಷೆ ಲಿಂಗ". ಮುಂತಾದ ಭೇದಗಳ ಹೊರತಾಗಿಯೂ ಜನರ 
ಹೃದಯಗಳನ್ನು ಒಂದುಗೂಡಿಸುವ, ಪ್ರಯತ್ನ `ರಾಷ್ಟ್ರೀಯ ಭಾವೈಕ್ಕ'ದಲ್ಲಿದೆ ಎಂದು 
ಅರಿಯುವರು. 

ರಾಷ್ಟ್ರೀಯ ಭಾವೈಕ್ಯಕ್ಕೆ ಸವಾಲನ್ನೊಡ್ಡುವ ಜಾತೀಯತೆ, ಕೋಮುವಾದ, 
ಪ್ರಾದೇಶಿಕವಾದದ ಬಗ್ಗೆ. ತಿಳಿಯುವುದು. 


[2] ರಾಷ್ಟ್ರೀಯ ಭಾವೈಕ್ಯದ ಅರ್ಥ: ರಾಷ್ಟ್ರೀಯ ಭಾವೈಕ್ಯವೆಂದರೆ ಒಬ್ಬರು ಇನ್ನೊಬ್ಬರ 
ಬಗ್ಗೆ ಅಥವಾ ಒಂದು ಜನಾಂಗ ಇನ್ನೊಂದು ಜನಾ೦ಗದ ಬಗ್ಗೆ ದ್ವೇಷ, ಅಸೂಯೆ ಮತ್ತು 
ಪೂರ್ವಾಗ್ರಹ ಪೀಡಿತರಾಗಿರಬಾರದು. ಬದಲಾಗಿ ಒಬ್ಬರು ಇನ್ನೊಬ್ಬರನ್ನು ಗೌರವಿಸುವುದು 
ಹಾಗೂ ಪರಸ್ಪರ ಸೌಹಾರ್ದತೆಯಿ೦ದ ಬಾಳುವುದು. ಎಲ್ಲರು ಒಂದೇ ರಾಷ್ಟ್ರವೆಂಬ ಕುಟುಂಬದ 
ಸಮಸದಸ್ಯ್ಕರು ಎನ್ನುವ ಭಾವನೆಯನ್ನು ಹೊಂದುವುದು. 


ವೈವಿಧ್ಯ 


ಭಾರತದ ವಿವಿಧತೆಯು ಪ್ರಾಕೃತಿಕ ವೈವಿಧ್ಯ, ಜೀವ ವೈವಿಧ್ಯ ಹಾಗೂ ಜನಜೀವನ 
ವೈವಿಧ್ಯದಲ್ಲಿ ಪ್ರಕಟಗೊಂಡಿದೆ. 


* ಪ್ರಾಕೃತಿಕ ವೈವಿಧ್ಯ: ಭಾರತದಲ್ಲಿ ಬಲು ಎತ್ತರದ ಪರ್ವತ ಶ್ರೇಣಿಗಳು, ಅತಿ ಉದ್ದದ 
ನದಿಗಳು ಮತ್ತು ವಿಶಾಲವಾದ ಮೈದಾನಗಳಿವೆ. ಅಂತೆಯೇ ಅತ್ಯಂತ ಚಳಿಯ ಹಾಗೂ 
ಸೆಕೆಯ ಪ್ರದೇಶಗಳಿವೆ. ಸುಡುವ ಮರುಭೂಮಿಯು ಇಲ್ಲಿದೆ. ದಟ್ಟಕಾಡು, ತಂಪಿನ ಸರೋವರ, 
ಧುಮುಕುವ ಜಲಪಾತ, ಮನಸೆಳೆಯುವ ಕರಾವಳಿ, ನೂರಾರು ಚಿಕ್ಕಪುಟ್ಟ ದ್ವೀಪಗಳು-ಇವು 
ನಮಗೆ ಪ್ರಕೃತಿಯು ನೀಡಿದ ಕೊಡುಗೆಗಳು. 


(| 
1 


ಚಿತ್ರ 11- ಪ್ರಾಕೃತಿಕ ವೈವಿಧ್ಯ 
* ಜೀವ ವೈವಿಧ್ಯ: ಭಾರತದ ಜೀವ ವೈವಿಧ್ಯ ಅಪಾರವಾದದ್ದು. ಜಗತ್ತಿನಲ್ಲಿ ಇಷ್ಟೊಂದು 
ಜೀವವೈವಿಧ್ಯದ ದೇಶಗಳು ಇರುವುದು ಕೆಲವು ಮಾತ್ರ. 


ಈವರೆದೆ 47,೦೦೦ ಹೆಚ್ಚು ಸಸ್ಯವರ್ದದಳನ್ನು ದುರುತಿಖಿ ವರ್ಣಿಸಲಾಗಿದೆ. ದೇಶದಲ್ಲಿ 
ಸುಮಾರು ೨೦,೦೦೦-ಬದೆಯ ವೈವಿಧ್ಯಮಯ ಪ್ರಾಣಿರಳವೆ. ಅವುದಳಲ್ಲ 1.232೭ ಬದೆಯ 
ಪಕ್ಷಿವರ್ದರಳು ಮತ್ತು 2,546 ಬದೆಯ ಮಿಂನುವರ್ದದಳು ಒಳದೊಂ೦ಂಡಿವೆ. ವರ್ಣಮಯ 
ಜಂವಸಂಕುಲ ಭಾರತದ ಅಮೂಲ್ಯ ಆಸ್ತಿ. 


* ಜನ ವೈವಿಧ್ಯ: ವಿಶಾಲ ಭಾರತದಲ್ಲಿ ವಿವಿಧ ಬಗೆಯ ಸಮುದಾಯಕ್ಕೆ ಸೇರಿದ 
ಜನರಿದ್ದಾರೆ. ಅವರ ರೂಪ, ಮೈಕಟ್ಟು, ಭಾಷ, ವೇಷಭೂಷಣ, ಆಹಾರ, ರೀತಿನೀತಿ, ಆಚಾರ 
ವಿಚಾರ, ಮತಧರ್ಮಗಳು ಬಗೆಬಗೆಯದಾಗಿದೆ. ನಮ್ಮ ಜನಜೀವನದ ಸೊಗಸನ್ನು ಕಣ್ಣಾರೆ 
ಕಂಡು ಸವಿಯಲು ಭಾರತವನ್ನು ಸುತ್ತಾಡಿ ಬರಬೇಕು. 


1 NW 
ಟೆ (ಕ್ಳು 
1 


Y 
|) 


ವಿವಿಧತೆಯಲ್ಲಿ ಏಕತೆ 


ನಾವೆಲ್ಲ ಒಂದೇ ಎಂಬ ಸಾಂಸ್ಕೃತಿಕ ಜಾಗೃತ ಭಾವನೆ ಹಿಂದಿನಿಂದ ಬಂದಿದೆ. ಈ 
ದೇಶದಲ್ಲಿ ಇಲ್ಲಿನ ನದಿಗಳ ಬಗ್ಗೆ, ಪರ್ವತಗಳ ಬಗ್ಗೆ ಪೂಜ್ಯಭಾವ ಇರುವುದನ್ನು ನಾವು 
ಕಾಣುತ್ತೇವೆ. ದಕ್ಷಿಣ ಭಾರತೀಯರು ಕಾಶಿ, ಗಂಗಾನದಿ, ಹಿಮಾಲಯದಲ್ಲಿರುವ ಬದರಿ, 
ಕೇದಾರ ಕ್ಷೇತ್ರಗಳನ್ನು ಪವಿತ್ರವೆಂದು ನಂಬುತ್ತಾರೆ. ಉತ್ತರ ಭಾರತೀಯರೂ ಕಾವೇರಿ ನದಿ, 
ತಿರುಪತಿ, ಶ್ರೀಶೈಲ, ರಾಮೇಶ್ವರ, ಕಾಂಚಿ ಮುಂತಾದ ಕ್ಷೇತ್ರಗಳನ್ನು ಪವಿತ್ರವೆಂದು ನಂಬುತ್ತಾರೆ. 
ನಾಗ, ಗೋವು ಮುಂತಾದ ಪ್ರಾಣಿಗಳು ಮತ್ತು ಅರಳಿ(ಅಶ್ವತ್ಯ)ಮರ ಹಾಗೂ ಕೆಲವೊಂದು 
ವೃಕ್ಷಗಳನ್ನು ಪೂಜಿಸುವ ಸ೦ಪ್ರದಾಯ ಸಾರ್ವತ್ರಿಕವಾಗಿದೆ. 


ಸಂಸ್ಕೃತ ಭಾಷೆ ಪ್ರಾಚೀನ ಭಾರತದ ಪ್ರಮುಖ ಸಾಹಿತ್ಯಕ ಭಾಷೆಯಾಗಿತ್ತು. ಭಾರತ 
ಮೂಲದ ಎಲ್ಲ ಭಾಷೆಗಳ ಲಿಪಿಗಳೂ ಅಶೋಕನ ಕಾಲದಷ್ಟು ಹಿಂದಿನ ಬ್ರಾಹ್ಮೀ ಲಿಪಿಯಿಂದ 
ಹುಟ್ಟಿದವು. ಹಿಂದಿ, ಕನ್ನಡ, ತೆಲುಗು, ಭಾಷೆಗಳ ಮೇಲೆ ಸಂಸ್ಕೃತದ ಪ್ರಭಾವವಿದೆ. ಸಂವಿಧಾನ 
ಸಭೆಯಲ್ಲಿ ಡಾ. ಬಾಬಾಸಾಹೇಬ್‌ ಅಂಬೇಡ್ಕರ್‌ರವರು ಪ್ರತಿಪಾದಿಸಿದ್ದು ಏನೆಂದರೆ ಯಾವುದೇ 
ಭಾಷೆಯು ಭಾರತದ ರಾಷ್ಟ್ರೀಯ ಭಾಷೆಯೆಂದು ಎನಿಸಿಕೊಳ್ಳುವ ಅರ್ಹತೆ ಹೊಂದಿದ್ದರೆ 
ಅದು ಸಂಸ್ಕೃತ ಭಾಷೆ. 


ರಾಮಾಯಣ ಮತ್ತು ಮಹಾಭಾರತ ಮಹಾಕಾವ್ಯಗಳು ನಮ್ಮ ನಾಟಕ, ಸಂಗೀತ, ಶಿಲ್ಪ, 
ಸಾಹಿತ್ಯ, ಜಾನಪದ ಹಾಗೂ ಕಲಾಕೃತಿಗಳ ಮೇಲೆ ಪ್ರಭಾವಗಳನ್ನು ಗಾಢವಾಗಿ ಬೀರಿವೆ. 
ಹಿರಿಯರು, ಮಕ್ಕಳು ಮತ್ತು ಮಹಿಳೆಯರನ್ನು ಗೌರವಿಸುವುದು, ಅತಿಥಿ ಸತ್ಕಾರ, ಸೋದರ 
ಪ್ರೇಮ ಮುಂತಾದ ಮೌಲ್ಯಗಳು ಇಡಿ ದೇಶದಲ್ಲಿ ಮಾನ್ಯವಾಗಿವೆ. 


“ಬಾಳು, ಬಾಳುಗೊಡು” ಎಂಬ ನಿಲುವು ಭಾರತೀಯ ಸಂಸ್ಕೃತಿಯದು. ಯಾವುದೇ 
ಧಾರ್ಮಿಕ ಮಾರ್ಗದ ಬಗ್ಗೆ ಇಲ್ಲಿ ಅಸಹಿಷ್ಣುತೆ ಇಲ್ಲ. ತೀರ ಅಲ್ಪಸಂಖ್ಯಾತರಾದ ಪಾರ್ಸಿಗಳು, 
ಯಹೂದ್ಯರೂ ಇಲ್ಲಿನ ಭಾಷೆಗಳಲ್ಲೇ ಮಾತನಾಡಿ ಸಮಾಜ ಜೀವನದಲ್ಲಿ ಬೆರೆತಿದ್ದಾರೆ. ಆದರೆ 
ಅವರು ತಮ್ಮ ಧಾರ್ಮಿಕ ಆಚರಣೆಗಳನ್ನು ಬಿಟ್ಟುಕೊಟ್ಟಲ್ಲ. 


ಭಾರತ ಸಹಿಷ್ಣುತೆಗೆ ಪ್ರಸಿದ್ಧವಾದ ದೇಶ. ಇದರಿಂದ ಐಕ್ಯಸಾಧನೆ ಸಾಧ್ಯವಾಗಿದೆ. ಎಲ್ಲ 
ವಿಧದ ಭೇದ, ವೈವಿಧ್ಯಗಳನ್ನು ಬಂಧಿಸುವ ಏಕಸೂತ್ರತೆ ಇಲ್ಲಿನ ವೈಶಿಷ್ಟ್ಯ. 
ರಾಷ್ಟ್ರೀಯ ಏಕತೆಗೆ ಮಾರಕವಾದ ಅಂಶಗಳು 

* ಜಾತೀಯತೆ: ಜಾತೀಯತೆಯೆಂದರೆ ಬೇರೆ ಜಾತಿಯ ಎರುದ್ಧವಾಗಿ ತಮ್ಮ ಜಾತಿಯನ್ನು 
ಎತ್ತಿ ಕಟ್ಟುವುದು. ಜಾತೀಯತೆಯು ಏಕತೆಗೆ ಮಾರಕವಾಗಿದೆ. ದುರದೃಷ್ಟವೆಂದರೆ ಇಂದು 


ಜಾತೀಯತೆ ಎಲ್ಲಾ ಕ್ಷೇತ್ರಗಳನ್ನು ಆವರಿಸಿದೆ. (ಜಾತೀಯತೆ ಮತ್ತು ಮತೀಯವಾದದ ಬಗ್ಗೆ 
ಹಿ೦ದಿನ ತರಗತಿಯಲ್ಲಿ ತಿಳಿಸಲಾಗಿದೆ). 


* ಮತೀಯವಾದ: ಬೇರೆ ಧರ್ಮದ ಎರುದ್ಧ ತಮ್ಮ ಧರ್ಮವೇ ಶ್ರೇಷ್ಠವಾದುದು ಎಂದು 
ನಂಬುವುದು ಮತ್ತು ಕೇವಲ ತಮ್ಮ ಧರ್ಮದ ಸಲುವಾಗಿ ಮಾತ್ರ ಹೊಡೆದಾಡುವುದು 
ಮತೀಯವಾದ ಅಥವಾ ಕೋಮುವಾದ. ಕೋಮುವಾದವು ಶಾಂತಿಯನ್ನು ಕಡಡಿಸುತ್ತದೆ. 
ಇದರಿಂದ ಜೀವ ಮತ್ತು ಆಸಿಪಾಸಿಗಳ ನಾಶ ಸಂಭವಿಸುತ್ತದೆ. ಅಷ್ಟೇ ಅಲ್ಲ ಇದು ಜನರ 
ನಡುವಿನ ಸ್ನೇಹ ಸೌಹಾರ್ದವನ್ನು ಹಾಳುಮಾಡುತ್ತದೆ. ನಾನಾ ಮತಧರ್ಮದ ಜನರಲ್ಲಿ 
ಹೊಂದಾಣಿಕೆ ಇಲ್ಲದಂತೆ ಮಾಡಿ, ಇದು ದೇಶದ ಪ್ರಗತಿಗೆ ತೊಡಕಾಗಿದೆ. 


* ಪ್ರಾದೇಶಿಕವಾದ: ರಾಷ್ಟ್ರೀಯ ಭಾವೈಕ್ಯತೆಗೆ ಮಾರಕವಾದ ಮತ್ತೊಂದು ಅಂಶ 
ಪ್ರಾದೇಶಿಕವಾದ. ತನ್ನ ಪ್ರದೇಶದ ಕಾಳಜಿ ಗ ವ್ಯಕ್ತಿಗಿರುವ ತೀವ್ರವಾದ. ನಿಷ್ಠೆ ಮತ್ತು 
ಸಂಕುಚಿತ ಭಾವನೆಯೇ ಪ್ರಾದೇಶಿಕವಾದ. ಪ್ರಾದೇಶಿಕವಾದ ಆರೋಗ್ಯಕರವಲ್ಲ. ನಾವು 
“ಮೊದಲು ಭಾರತೀಯರು ಅನಂತರ ಒಂದು ರಾಜ್ಯ ಅಥವಾ ಪ್ರದೇಶಕ್ಕೆ ಸೇರಿದವರು' 
ಎಂಬುದನ್ನು ಅರಿಯಬೇಕು. ಪ್ರಾಂತೀಯ ಭಾವನೆಗಳನ್ನು ಬೆಳೆಯಲು ಬಿಟ್ಟರೆ, ರಾಷ್ಟ್ರೀಯ 
ಏಕತೆಗೆ ತೀವ್ರ ಧಕ್ಕೆ ಉಂಟಾಗುವುದು. ಇ 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 
"ವಿವಿಧತೆಯಲ್ಲಿ ಏಕತೆ' ಎಂದರೇನು? 
ಭಾರತದಲ್ಲಿ ಏಕತೆಗೆ ಪೂರಕವಾದ ಅಂಶಗಳು ಯಾವುವು? 
ರಾಷ್ಟ್ರೀಯ ಏಕತೆಗೆ ಮಾರಕವಾದ ಅಂಶಗಳು ಯಾವುವು? 


ಚರ್ಚಿಸಿ 


ರಾಷ್ಟ್ರೀಯ ಭಾವೈಕ್ಯವನ್ನು ಸಾಧಿಸುವ ನಿಟ್ಟಿನಲ್ಲಿ ಯಾವ ನಿರ್ದಿಷ್ಟ ಕ್ರಮಗಳನ್ನು 
ತೆಗೆದುಕೊಳ್ಳಬಹುದು? 


ಚಟುವಟಕೆ 
1 ಏಕತೆದೆ ಮಾರಕವಾದ ನಿಮ್ಮ ದ್ರಾಮದ ಸ್ಥಆೀಯ ಸಮಸ್ಯೆಗಳನ್ನು ಪಟ್ಟಮಾಡಿ 
ಪಲಿಹಾರದಳನ್ನು ದುರುತಿಹಿ. 
ಇಂದು ಭಾರತದಲ್ಲ ಭಾವೈಕ್ಯದ ದೃಷ್ಟಿಯಲ್ಲ ಅನೇಕ ಸಮಸ್ಯೆ ೈದಳನ್ನು 
ಎದುರಿಸುತ್ತಿರುವುದು ನಮ್ಮೆಲ್ಲರ ದಮನಕ್ಕೆ ಬಂದಿರುವ ವಿಚಾರ. ಇದಕ್ಕೆ ಕಾರಣಗಳೇನು? 
ಅದನ್ನು ಪಲಿಪಡಿಪುವುದು ಹೇದೆ? ದೆಂಶದಲ್ಲ ಭಾವೈಕ್ಯ ಹೇದೆ ಮೂಡಿಸಬಹುದು? 
ಒಂದು ಚರ್ಚಾಕೂಟವನ್ನು ಏರಪ್ಪಡಿಪಿ ಮೂಡಿಬಂದ ಪಲಹೆರಳ ಪ ಪಟ್ಟಮಾಣ. 


ರ ರ ೫ 


ಪಾಠ ಕ 
1, ರಾಷ್ಟ್ರೀಯ ಚಿಹ್ನೆಗಳು 


ಪಾಠದ ಪರಿಚಯ 
ಈ ಪಾಠದಲ್ಲಿ ನಮ್ಮ ರಾಷ್ಟದ್ದಜ, ರಾಷ್ಟಲಾಂಛನ, ರಾಷ್ಟ್ರಗೀತೆ, ರಾಷ್ಟ್ರೀಯ ಹಬ್ಬಗಳು 
ಹಾಗೂ ದಿನಾಚರಣೆಗಳನ್ನು ಪರಿಚಯ ಮಾಡಲಾಗಿದೆ. 
ಸಾಮರ್ಥ್ಯಗಳು 
1 ರಾಷ್ಟ್ರಧ್ವಜದ ವಿಶೇಷತೆಯನ್ನು ಅರ್ಥೈಸಿಕೊಳ್ಳುವುದು. 
2 ರಾಷ್ಟದ್ದಜ ಸಂಹಿತೆಯನ್ನು ತಿಳಿದುಕೊಂಡು ಅದನ್ನು ಪಾಲಿಸುವುದು. 
3 ರಾಷ್ಟ ಲಾಂಛನದ ವಿವರಗಳು ಮತ್ತು ಮಹತ್ವವನ್ನು ಅರಿತುಕೊಂಡು ಮೆಚ್ಚುವುದು. 
4 ರಾಷ್ಟಗೀತೆ ಮತ್ತು ರಾಷ್ಟ್ರಸ್ತವದ ಹಿನ್ನೆಲೆ ಮತ್ತು ಮಹತ್ವವನ್ನು ತಿಳಿದುಕೊಳ್ಳುವುದು. 
ನ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಸ್ತವವನ್ನು ಸೂಕ್ತವಾಗಿ ಹಾಡಲು ಸಮರ್ಥವಾಗುವುದು. 
6 ರಾಷ್ಟ್ರೀಯ ಹಬ್ಬಗಳು ಮತ್ತು ದಿನಾಚರಣೆಗಳ ಮಹತ್ವವನ್ನು ತಿಳಿಯುವುದು. 


ರಾಷ್ಟ್ರೀಯ ಚಿಹ್ನೆ: ಗಳು: ಸಾಮಾನ್ಯವಾಗಿ: ಒಂದು ದೇಶವು ತನ್ನ ಸಂಸ್ಕೃತಿ ಮತ್ತು 
ಪರಂಪರೆಗಳ ವಿಶೇಷತೆಗಳನ್ನು ಪ್ರತಿಬಿಂಬಿಸುವ ಕೆಲವು ಚಿಹ್ನೆಗಳನ್ನು ಬಳಕೆ ಮಾಡುತ್ತದೆ. 
ಅವುಗಳನ್ನು ರಾಷ್ಟ್ರೀಯ ಚಿಹ್ನೆಗಳು ಎನ್ನುವರು. ಮುಖ್ಯವಾಗಿ ರಾಷ್ಟ್ರಧ್ವಜ ಮತ್ತು 
ರಾಷ್ಟಲಾಂಛನವು ಓಂದು ದೇಶದ ರಾಷ್ಟ್ರೀಯ ಚಿಹ್ನೆಗಳು. "ಹಾಗೆಯೇ ಪ್ರತಿ ದೇಶಕ್ಕೂ 
ತನ್ನದೇ ಆದ ರಾಷ ಷ್ಟಗೀತೆಯಿದೆ. ಕೆಲವು ರೇಶಗಳಿಗೆ ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಪಕ್ಷ 
ಮತ್ತು ರಾಷ್ಟ್ರೀಯ ಪ್ರಷ್ಟಗಳಿರುವುದೂ ಉಂಟು. ಪ್ರಜೆಗಳಲ್ಲಿ “ದೇಶಾಭಿಮಾನ ಮತ್ತು ಭಾವೈಕ್ಯ 
ಬೇರೂರಲು ಇವು ಪೋಷಕ. 


ನಮ್ಮ ರಾಷ್ಟ್ರಧ್ಧಜ 
ಧ್ವಜವು ಒಂದು ರಾಷ್ಟ್ರದ ಲಾಂಛನ. ರಾಷ್ಟಧ್ವಜವು ಸ್ವಾತಂತ್ರ್ಯ. ದೇಶಪ್ರೇಮ, ಒಗ್ಗಟ್ಟು 
ಹಾಗೂ ನಿಷ್ಠೆಯ ಪ್ರತೀಕವಾಗಿದೆ. ಧ್ವಜವು ಸ್ತಂಭದ ಮೇಲೇರಿದಾಗ ಪ್ರತಿಯೊಬ್ಬ ಪ್ರಜೆಯ 
ಹೃದಯ ತುಂಬಿಬರುತ್ತದೆ. 


ಸ್ಪತಂತ್ರ ಭಾರತದ ತ್ರಿವರ್ಣ ಧ್ವಜ ವರ್ಣನೆ: ನಮ್ಮದು ಮೂರು ಬಣ್ಣಗಳಿಂದ ಕೂಡಿದ 
ಧ್ವಜವಾಗಿದೆ. ಮೇಲೆ ಕಡುಕೇಸರಿ, ಮಧ್ಯ ಬಿಳಿ ಮತ್ತು ಕೆಳಗೆ ಕಡುಹಸಿರು ಬಣ್ಣಗಳಿವೆ. ಬಿಳಿ 
ಬಣ್ಣದ ಮಧ್ಯದಲ್ಲಿ ನೀಲಿ ಬಣ್ಣದ ಚಕ್ರವಿದೆ. ಚಕ್ರದಲ್ಲಿ ಇಪ್ಪತ್ತನಾಲ್ಕು ಅರಗಳಿವೆ. ಚಕ್ರದ ವ್ಯಾಸ 
ಬಿಳಿ ಪಟ್ಟಿಯ ಅಗಲದಷ್ಟೇ ಇದೆ. 


ಧ್ವಜವು ಆಯಡಾಕಾರವಾಗಿದೆ. ಅದರ ಉದ್ದದಲದಳ ಅನುಪಾಡ 3:2 ಇರುತ್ತದೆ. ಮೂರು ಬಣ್ಣದ 
ಪಟ್ಟದಳು ಸಮಪ್ರಮಾಣದಲ್ಲರುತ್ತವೆ. ಧ್ವಜದ ಬಟ್ಟೆಯು ಹತ್ತಿ ಮತ್ತು ರೇಷ್ಟೆಯದಾಗಿರಬೇಕು. 
ಜೊಡೆದೆ ಅದು ಕೈನೇಯ್ಲೆಯದಾಗಿರಬೇಕು. ಅದರ ದಾರ ಕೈಂಖಂದಲೇ ಮಾಣಡಿದ್ದಾಗಿರಬೇಕು. 


ರಾಷ್ಟ್ರಧ್ವಜದ ವಿಶೇಷತೆ 

ನಮ್ಮ ಧ್ವಜದ ಬಣ್ಣಗಳು ಏನನ್ನು ಹೇಳುತ್ತವೆ? ಕೇಸರಿ ಬಣ್ಣವು ನಿಸ್ವಾರ್ಥ ಹಾಗೂ 
ತ್ಯಾಗವನ್ನು ಸಂಕೇತಿಸಿದರೆ, ಬಿಳಿ ಬಣ್ಣವು ಸತ್ಯ, ಶಾಂತಿ, ಪರಿಶುದ್ಧತೆಯ ಪ್ರತೀಕವಾಗಿದೆ. 
ಹಸಿರು ಸಸ್ಕಶ್ಯಾಮಲೆಯಾದ ಭೂಮಿಯ ಸಂಕೇತ; ಕೃಷಿ, ಕೈಗಾರಿಕೆಗಳ ಸಮೃದ್ಧಿಯ ಗುರುತು. 
ಚಕ್ರವು ಸಾರನಾಥದ ಅಶೋಕ ಸ್ತಂಭದಲ್ಲಿರುವ ಚಕ್ರದ ಪ್ರತಿರೂಪವಾಗಿದೆ. ಅಶೋಕಚಕ್ರವು 
"ಧರ್ಮಚಕ'ವಾಗಿದೆ; ಅಲ್ಲದೆ ಅದು ನಿರಂತರ ಚಲನೆಯ ಪ್ರತೀಕವೂ ಹೌದು. 


ರಾಷ್ಟ್ರಧ್ವಜ ಸಂಹಿತೆ 
ಧ್ವಜ ಕೊಳೆಯಾಗಿರಬಾರದು, ಹರಿದಿರಬಾರದು. 
ಹಾರಿಸುವಾಗ ಯಾವಾಗಲೂ ಕೇಸರಿ ಬಣ್ಣ ಮೇಲೆ ಬರುವಂತೆ ಹಾರಿಸಬೇಕು. 
ರಾಷ್ಟ್ರಧ್ವಜದ ಎತ್ತರಕ್ಕೆ ಬೇರಾವ ಧ್ವಜವನ್ನು ಹಾರಿಸಬಾರದು. 
ಕಂಬದ ತುದಿಯವರೆಗೂ ಮೇಲೇರಿಸಿ ಹಾರಿಸಬೇಕು. 


ಯಾವಾಗಲೂ ಸೂರ್ಯೋದಯದ ನಂತರ ರಾಷ್ಟದಧ್ವಜವನ್ನು ಹಾರಿಸಬೇಕು; 
ಸೂರ್ಯಾಸ್ತಕ್ಕೆ ಮೊದಲು ಇಳಿಸಿ ಮಡಿಚಿಡಬೇಕು. 

ರಾಷ್ಟೀಯ ಶೋಕವನ್ನು ಆಚರಿಸುವ ಸಮಯದಲ್ಲಿ ಧ್ವಜವನ್ನು. ಅರ್ಧ ಎತ್ತರಕ್ಕೆ 
ಹಾರಿಸುವುದು. 

ಧ್ವಜವನ್ನು ಬಲಗೈಲಿ ಹಿಡಿದು ನಡೆಯಬೇಕು. 

ಧ್ವಜವನ್ನು ನೆಲಕ್ಕೆ ತಾಗಿಸಬಾರದು. 


ಪ್ಲಾಸ್ಟಿಕ್‌ ಧ್ವಜವನ್ನು ಬಳಪಬಾರದು. 
ಹು 
ನಮ್ಮ ರಾಷ್ಟ್ರಲಾಂಛನ 


ನಮ್ಮ ರಾಷ್ಟ್ರಲಾಂಛನವನ್ನೊಮ್ಮೆ ಗಮನಿಸಿ. ಇದು 
ಸಾರನಾಥದ ಅಶೋಕನ ಶಿಲಾಸ್ತಂಭದ. ಬೋದಿಗೆಯ 
(ಮೇಲುಭಾಗದ) ರೂಪಾಂತರವಾಗಿದೆ. ಬೋದಿಗೆಯಲ್ಲಿ 
ಸಿಂಹಗಳಿರುವುದರಿಂದ ಇದನ್ನು 'ಸಿ೦ಹ ಬೋದಿಗೆ' 
ಎನ್ನುವರು. ಸಾರನಾಥದ ಸಿ೦ಹ ಬೋದಿಗೆಯು ನಮ್ಮ 
ರಾಷ್ಟಲಾಂಛನ ಅಥವಾ ಮುದ್ರೆ. 


ಇ PA 
A 


ನಾಲ್ಕು ದಿಕ್ಕುಗಳಿಗೆ ಮುಖಮಾಡಿ, ಒಂದಕ್ಕೊಂದು 

ಬೆನ್ನು ಮಾಡಿ, ಪೀಠವೊ೦ದರ ಮೇಲೆ ನಿಂತಿವೆ. ಇ 

ಪೀಠವು ಗುಂಡಾಗಿದೆ. ಅದರ ನಾಲ್ಕು ದಿಕ್ಕುಗಳಲ್ಲೂ ಚಾ 

ಒಂದೊಂದು ಚಕ್ರವಿದೆ. ಆ ಚಕಗಳ ನಡುವ ೮5, RS) 
ಪು ಹ NUBY 

ಗೂಳಿ, ಕುದುರೆ, ಸಿಂಹಗಳ ಚಿತ್ರಣವಿದೆ. ಪೀಠದಲ್ಲಿರುವ AT 

ಚಕವನು "ಧರ್ಮಚಕ'ವೆಂದೂ ಕರೆಯುತಾರೆ. ನಮ ನ Re 

ಮಿ ಮ್ಮ ಡು ಂ ೬ 

ರಾಷ್ಟ್ರಧ್ವಜದ ಬಿಳಿಯ ಪಟ್ಟಿಯ ನಡುವೆ ಇದೇ ಚಕ್ರದ ೫೫೫ ೫೫೬೪ 


ಮು 
ಚಿತ್ರ 13.2 - ರಾಷ್ಟ್ರಲಾ೦ಛನ 


ರಾ 


ಮೂಲ ಶಿಲ್ಪಕೃತಿಯಲ್ಲಿ ನಾಲ್ಕು ಸಿಂಹಗಳು 


ಸು 


೬ 


3 
a 


ಭಾರತ ಸರ್ಕಾರವು ನಮ್ಮ ರಾಷ್ಟ್ರಲಾಂಛನವನ್ನು 26 ಜನವರಿ 1950ರಂದು 
ಅಂಗೀಕರಿಸಿತು. ಚಿತ್ರದಲ್ಲಿ ಮೂರೇ ಸಿರಿಹಗಳು ಮಾತ. ಕಾಣಿಸುತ್ತವೆ. ಪೀಠದ ಕೆಳಗೆ 
ದೇವನಾಗರಿ ಲಿಪಿಯಲ್ಲಿ "ಬರೆದ "ಸತ್ಯಮೇವ ಜಯತೇ? ' (ಸತ್ಯವೊಂಡೇ ಗೆಲ್ಲುತ್ತದೆ) ಎಂಬ 
ಮುಂಡಕ ಉಪನಿಷತ್ತಿನ ವಾಕ್ಯವಿದೆ. 

ನಮ್ಮ ರಾಷ್ಟ್ರಗೀತೆ (Our National Anthem) 

ಜನಗಣಮನ ಭಾರತದ ರಾಷ್ಟ್ರಗೀತೆ. ಇದನ್ನು ರವೀಂದ್ರನಾಥ ಠಾಕೂರ್‌ ಅವರು 1911ರಲ್ಲಿ 
ಬಂಗಾಲಿ ಭಾಷೆಯಲ್ಲಿ ರಚಿಸಿದರು. ಈ ದೀರ್ಫಗೀತೆಯ ಐದು ವೃತ್ತಗಳಲ್ಲಿ ಮೊದಲ 
ವೃತ್ತವನ್ನು ಮಾತ್ರ ರಾಷ್ಟಗೀತೆಯೆಂದು ಸಂವಿಧಾನ ಸಭೆಯು 24 ಜನವರಿ 1950ರಂದು 
ಅಂಗೀಕರಿಸಿತು. ಗೀತೆಯನ್ನು ಹಾಡಲು ಬೇಕಾಗುವ ಕಾಲಾವಧಿ 52 ಸೆಕೆಂಡುಗಳು. ಕೆಲವು 


ಸಂದರ್ಭಗಳಲ್ಲಿ ಸಂಕ್ಷಿಪ್ತವಾಗಿ ಗೀತೆಯ ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾತ್ರವೇ 
ಹಾಡಲಾಗುವುದು. ಇದಕ್ಕೆ ಸುಮಾರು 20 ಸೆಕೆಂಡುಗಳು ತಗಲುತ್ತದೆ. 


ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಗೌರವ 
ಸೂಚಿಸುವುದು. ಅದರ ಹಾಡುವಿಕೆಗೆ ಅಡ್ಡಿಪಡಿಸುವುದು. ಶಾಸನದ ಪ್ರಕಾರ ಶಿಕ್ಷಾರ್ಹ ಅಪರಾಧ. 


* ರಾಷ್ಟ್ರಗೀತೆಯನ್ನು ಹಾಡುವಾಗ ಶಿಸ್ತಿನಿಂದ ನೇರವಾಗಿ ನಿಲ್ಲಬೇಕು. 
* ಉಚ್ಚಾರದಲ್ಲಿ ತಪ್ಪಿಲ್ಲದಂತೆ ಹಾಡಬೇಕು. 


ನಮ್ಮ ರಾಷ್ಟಸ್ತವ (Our National Song) 


ಸಂವಿಧಾನದಲ್ಲಿ ರಾಷ್ಟ್ರಗೀತೆಗೆ ಸಮಾನ ಸ್ಥಾನಮಾನ ಪಡೆದಿರುವ “ವಂದೇ ಮಾತರಂ” 
ರಾಷ್ಟಸ್ತವ ಎನಿಸಿದೆ. ಸಮಾರೆರಿಭಗಳಲ್ಲಿ “ವಂದೇ ಮಾತರಂ' ಪ್ರಾರಂಭದಲ್ಲಿ ಪ್ರಾರ್ಥನೆಯಾಗಿಯೂ 
"ಜನೆಗಣಮನ' ಕೊನೆಯಲ್ಲಿ ಮಂಗಳಗೀತೆಯಾಗಿಯೂ ಹಾಡಲಾಗುತ್ತದೆ. 


`ವಂದೇ ಮಾತರಂ' ಗೀತೆಯನ್ನು ರಚಿಸಿದವರು ಖ್ಯಾತ ಸಾಹಿತಿ ಬಂಕಿಮಚಂದ್ರ 
ಚಟ್ಟೋಪಾಧ್ಯಾಯ. ಅವರ “ಆನ೦ದಮಠ' ಕಾದಂಬರಿಯಲ್ಲಿನ ಈ ಗೀತೆ ಸ್ವಾತಂತ್ರ್ಯಪೂರ್ವದಲ್ಲಿ 
ರಾಷ್ಟ್ರಗೀತೆಯ ಸ್ಥಾನಮಾನ ಪಡೆದುಕೊಂಡಿತು. ಇದು ಭರತಖಂಡದ ಚೆಲುವನ್ನೂ 
ತಾಯ್ನಾಡ ಪ್ರೇಮವನ್ನೂ ವರ್ಣಿಸುತ್ತದೆ. ಲಕ್ಷಾಂತರ ಜನರಲ್ಲಿ ದೇಶಭಕ್ತಿಯನ್ನು ಈ ಗೀತೆ 
ಉದ್ದೀಪನಗೊಳಿಸಿತು. 


ರಾಷ್ಟ್ರಪ್ರೇಮಕ್ಷಾಗಿ, ದೇಶದ ರಕ್ಷಣೆಣಾಣಿ ತಮ್ಮ ಪು ಪ್ರಾಣವನ್ನು ಪಣವಾಗಿಟ್ಟು ತಮ್ಮ ಕೊನೆಯ 
ಉಪಿರು ಇರುವ ತನಕ ವಂದೇ ೬.1 ೬.1.1 ನಾಣನ ಜನರಲ್ಲ ಡು ಕೇವಲ 
ಅಂತೆ ಮಾತ್ರ ಆಗಿರಲಲ್ಲ: ಬೆಂಜಯ ಜ್ಹಾಲೆಯಾಣತ್ತು. ಪಮರ್ಪಣೆಯ ಮಂತವಾಗಿತ್ತು. ಈ 
೧ತೆಯನ್ನು ರಾಷ್ಟ್ರಗೀತೆಯನ್ನಾಗಿ ಅಂಗೀಕಲಿಪಲು ಕೆಲವರು ಒಪ್ಪಲಲ್ಲ. ಪಂವಿಧಾನದಲ್ಲಿ 
ಇದನ್ನು ರಾಷ್ಟ್ರಪ್ರವವಾಗಿ ಅಂಣೀಕಲಿಪಲಾಣಿದೆ. 


ರಾಷ್ಟ್ರೀಯ ಪ್ರಾಣಿ, ಪಕ್ಷಿ ಮತ್ತು ಹೂ 


ಹುಲಿ ನಮ ರಾಷ್ಟ್ರೀಯ ಪ ಪ್ರಾಣಿ. ನೋಡಲು ಅದು ಆಕರ್ಷಕ. ಅದರ ಮೈಕಟ್ಟು ) ಬಲಿಷ್ಟ. 
ನವಿಲು ಭಾರತದ ರಾಷ್ಟೀಯ ಪಕ್ಷ. ಕೆಂಪು ಮತ್ತು ಹಳದಿ ಮಿಶ್ರ ಬಣ್ಣದ ಛಿಕ್ಕ ತಲೆಯ 
ಮೇಲೆ ತುರಾಯಿಯಂತಲುವ ಗರೆಯುಳ್ಳ ನವಿಲು ನೋಡಲು ಮನೋಹರ. ಬಾರತೀಯ 
ಪರಂಪರೆಯಲ್ಲಿ ಮಹತ್ವವೆನಿಸಿದ ತಾವರೆ" ನಮ್ಮ ರಾಷ್ಟ್ರೀಯ ಹೂ. 


ಚಿತ್ರ 3.3 - ರಾಷ್ಟ್ರೀಯ ಪ್ರಾಣಿ ಚಿತ್ರ 13.4 - ರಾಷ್ಟ್ರೀಯ ಪಕ್ತಿ ಚಿತ್ರ 13.5. ರಾಷ್ಟೀಯ ಹೂ 
ತ ತಃ ತಳ 
ಹುಲಿ ನವಿಲು ತಾವರೆ 


ರಾಷಿೀಯ ಪಂಚಾಂಗ: ಭಾರತದಾದ್ಯಂತ ಅನವೇಕ-ಲೀತಿಯ`ಪಂಚಾಂದದಳು ಬಳಕೆಯಲ್ಲವೆ. 
ದಿನನಿತ್ಯದ ಬಳಕೆದೆ ಇಡಿ ರಾಷ್ಟಕ್ತೆ ಅನ್ವಂಖಸುವ ಏಕರೂಪದ ಪಂಚಾಂದ ಇರಬೇಕೆಂದು ಭಾರತ 
ಸರ್ಕಾರವು 1957 ಮಾರ್ಚ್‌ ವವರ `ರಾಷ್ಟ್ರೀಯ ಪ ಪಂಚಾ೦ಂದ' ವನ್ನು ಆಚರಣೆದೆ ತಂಬಿಡು. ಈ 
ಪಂಚಾಂಗವನ್ನು ಸಿದ್ಧರೂಳಸುವುದರಲ್ಲ ಖ್ಯಾತ ವಿಜ್ಞಾನಿ ವಿವಂದತ ಮೆಂಘನಾದ ಸಹಾ ಅವರು 
ಪ್ರಮುಖ ಪಾತ್ರವಹಿಸಿದ್ದರು. ರಾಷ್ಟ್ರೀಯ ಪ ಪಂಚಾಂದವು ಶಕವರ್ಷವನ್ನು ಅಳವಡಿಸಿಕೊಂಡಿದೆ. 
ಶಕವರ್ಷವ ಕೈಸ್ತವ ರ್ಷಕ್ಕಿಂತ 78 ವರ್ಷದಳ ಅನಂತರ ಪ್ರಾರ೦ಭವಾಡುತ್ತದೆ. ರಾಷ್ಟ್ರೀಯ 
ಪಂಚಾಂಗದಲ್ಲಿ ವರ್ಷದ "ಮೊದಲ ತಿಂದಳು ಚೈತ್ರ ಮಾಪ. ವರ್ಷಾರಂಭ ಪ ಸಾಮಾನ್ಯವಾಗಿ 
ಮಾರ್ಚ್‌ 2೭ರಂದು. ಅಧಿಕ ವರ್ಷದಲ್ಲಿ ಅದು ಮಾರ್ಚ್‌ 21ರಂದು. ಭಾರತ ಸರ್ಕಾರವು 
ರಾಷ್ಟ್ರೀಯ ಪ ಪಂಚಾಂಗದ ಏನಾ೦ಕ ಇರೂ ಶ್ರಿಪ್ಪಶಕ ದಿವಾಂಕದಳೆರಡನ್ನೂ ತನ್ನ ಪತ್ರವ್ಯವಹಾರ 
ಮತ್ತು ದಾಖಲೆದಳಲ್ಲ ಬಳಕ ಮಾಡುತ್ತದೆ. 


ರಾಷ್ಟ್ರೀಯ ಹಬ್ಬಗಳು 


ದೇಶದ ಎಲ್ಲಾ ಕಡೆಯಲ್ಲೂ ಚಾ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ 
ಹಬ್ಬಗಳು. 


೨ ಗಣರಾಜ್ಯ ದಿನಾಚರಣೆ: 1950 ಜನವರಿ 26ರಂದು ಗಣರಾಜ್ಯದ ಸಂವಿಧಾನ ಜಾರಿಗೆ 
ಬಂದಿತು. ಅದರ ನೆನಪಿಗೆ ಪ್ರತಿವರ್ಷ ಜನವರಿ 26ರಂದು ಭಾರತ ರಾಷ್ಟದಾದ್ಯ ೦ತ ಗಣರಾಜ್ಯ 
ದಿನವನ್ನು ಆಚರಿಸುತ್ತಾರೆ. ವಿವಿಧ ಕೇತ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಆ ದಿನೆ ಪಾರಿತೋಷಕಗಳನ್ನು 
ನೀಡಲಾಗುತ್ತದೆ. ಮುಖ್ಯ ಅತಿಥೆಗಳ ಸಮ್ಮುಖದಲ್ಲಿ. ರಾಷ್ಟ್ರಪ ಪತಿ ಧ್ವಜಾರೋಹಣ ಮಾಡಿದ 
ಮೇಲೆ ಮೆರೆವಣಿಗೆ ಪ್ರಾರಂಭ ಆಗುತ್ತದೆ. “ರಾಷ್ಟ್ರದ ರಾಜಧಾನಿಯಾದ ಹೊಸದಿಲ್ಲಿಯಲ್ಲಿ 
ನಡೆಯುವ ಮೆರವಣಿಗೆ ಭವ್ಯವಾಗಿರುತ್ತೆದೆ. ಎಲ್ಲ್‌” ರಾಜ್ಯಗಳ ರಾಜಧಾನಿಗಳಲ್ಲೂ ಪ್ರಮುಖ 
ಕಾರ್ಯಕ್ರಮಗಳು ನಡೆಯುತ್ತವೆ. 


* ಸ್ವಾತಂತ್ರ ದಿನಾಚರಣೆ: ಪ್ರತಿವರ್ಷ ಆಗಸ್ಟ್‌ ಸ್ಟ್‌ 15ರಂದು ನಮ್ಮ ಭಾ ಸ್ವಾತಂತ್ರ್ಯ 
ದಿನಾಚರಣೆ ನೆಡೆಯುತ್ತದೆ. ದಿಲ್ಲಿಯ ಕೆಂಪುಕೋಟೆಯಲ್ಲಿ ವಿಶೇಷ ಸಮಾರಂಭ 
ಏರ್ಪಾಟಾಗಿರುತ್ತದೆ. ಸ ಸ್ವಾತಂತ್ರ್ಯ ಫೆ ಘೋಷಣೆ ಮಾಡಿದಾಗ ಭಾರತದ ತ್ರಿವರ್ಣ ಧ್ವಜ ಹಾರಿದ್ದೂ 
ಇಲ್ಲೇ. ಪ್ರತಿ ವರ್ಷ ಆಗಸ್ಟ್‌ 15ರಂದು ಬೆಳಗ್ಗೆ ದೇಶದ ಪ್ರಧಾನಮಂತ್ರಿ ಕೆರಪುಕೋಟೆಯ 
ಮೇಲೆ ಧ್ವಜಾರೋಹಣ ಮಾಡುತ್ತಾರೆ. ಅಲ್ಲಿಗೆ' ಬಂದವರನ್ನು ಹಾಗೂ. ದೇಶವನ್ನು! ದೇಶಿಸಿ 
ಮಾತನಾಡುತ್ತಾರೆ. ಸ್ವಾತಂತ್ರ್ಯ ದಿನಾಚಿರಣೆಯು ದೇಶದಾದ್ಯಂತ "ನಡೆಯುವ ಉತ್ಸವ, ಸಿತೆಲ್ಲೂ 


ರಾಷ್ಟ್ರದ್ದಜ ಆರೋಹಣ, ಧ್ವಜವಂದನೆ ನಡೆಯುತ್ತದೆ. 


ತ ಘೆ ; 7 ಜೋ ಜ್‌) 
ಚಿತ್ರ 13.6 ಗಣರಾಜ್ಕೊ ೇತ್ರವದ ಪರೇಡ್‌ 


* ಗಾಂಧೀ ಜಯಂತಿ: ಮೋಹನದಾಸ್‌ ಕರಮಚಂದ ಗಾಂಧೀಜಿ `ಮಹಾತ್ಮ' ಎಂದು 
ಜಗತ್ತಿನಲ್ಲಿ ವಂದ್ಯರು. ಅವರ ನಾಯಕತ್ವದಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಹೊಸಶಕ್ತಿ 
ಪಡೆಯಿತು. 


ಇವರ ನೆನಪಿಗೆ ಗಾಂಧಿ ಹುಟ್ಟಿದ ಅಕ್ಟೋಬರ್‌ 2ರಂದು ದೇಶದಾದ್ಯಂತ ಗಾಂಧೀ 
ಜಯಂತಿ ಆಚರಿಸಲಾಗುತ್ತಿದೆ. ಇವರೊಂದಿಗೆ ಅದೇ ದಿನ ಜನಿಸಿದ ಲಾಲ್‌ಬಹದ್ದೂರ್‌ 
ಶಾಸ್ತೀಯವರ ಜನ್ಮದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. 


ದಿನಾಚರಣೆಗಳು 


* ಅಂಬೇಡ್ಕರ್‌ ಜಯಂತಿ: ಸ್ವತಂತ್ರ ಭಾರತದ ಸಂವಿಧಾನವನ್ನು 
ಅತ್ಯಂತ ಸಮರ್ಪಕವಾಗಿ ರಚಿಸಿದ ಕರಡು ರಚನಾ ಸಮಿತಿಯ 
ಅಧ್ಯಕ್ಷರಾಗಿದ್ದ ಭೀಮರಾವ್‌ ರಾಮ್‌ಜೀ ಅಂಬೇಡ್ಕರ್‌ ಅವರ 
ಜನ್ಮದಿನವಾದ ಎಪ್ರಿಲ್‌ 14ನ್ನು ಪ್ರತಿವರ್ಷ ಅಂಬೇಡ್ಕರ್‌ 
ಜಯಂತಿಯೆಂದು ಆಚರಿಸಲಾಗುತ್ತದೆ. 


ಕ ಚಿತ್ರ 138. 
ಡಾ| ಬಿ.ಆರ್‌. ಅಂಬೇಡ್ಕರ್‌ 


* ಶಿಕ್ಷಕರೆ ದಿನಾಚರಣೆ: ಭಾರತದ ಎರಡನೇ ರಾಷ್ಟಪತಿ 
ಡಾ.ಎಸ್‌ 'ರಾಧಾಕ ೈಷ್ಟನ್‌ ಅವರ ಪಾಂಡಿತ್ಯ ಅಗಾಧವಾದುದು. 
ಶ್ರೇಷ್ಠ ಶಿಕ್ಷಕರೂ, ತತ್ವಜ್ಞಾ ಯೂ ಆದ ರಾಧಾಕ ೈಷ್ಟನ್‌ ಅವರ 
ಜನ್ಮದಿನವಾದ ಸೆಪ್ಟೆಂಬರ್‌ 5ನ್ನು ಶಿಕ್ಷಕರ ದಿನ' ಎಂದು 

k ಆಚರಿಸುತ್ತಾರೆ. 

ಕ್‌ ಪ್‌ 

ಚತ್ರ 13.9 
ಡಾ. ಎಸ್‌. ರಾಧಾಕೃಷ್ಣನ್‌ 


* ಮಕ್ಕಳ ದಿನಾಚರಣೆ: ಭಾರತದ ಪ್ರಥಮ ಪ್ರಧಾನಿ 
ಜವಾಹರಲಾಲ್‌ ನೆಹರು ಅವರ ಜನ್ಮದಿನ ನವೆಂಬರ 14ನ್ನು 
ಮಕ್ಕಳದಿನವೆಂದು ಆಚರಣೆ ಮಾಡಲಾಗುತ್ತದೆ. ನೆಹರೂ 5 
ನಿಸರ್ಗ ಪ್ರಿಯ. ಕೆಂಗುಲಾಬಿ ಅವರ ಪ್ರೀತಿಯ ಹೂ. 


ಚಿತ್ರ 13.10 
ಜವಾಹರಲಾಲ್‌ ನೆಹರು 


* ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ನವಂಬರ್‌ 1: ಬಾಂಬೆ, ಮದ್ರಾಸು ಮತ್ತು 
ಹೈದರಾಬಾದ್‌ ಪ್ರಾಂತಗಳಲ್ಲಿದ್ದ ಕನ್ನಡ ಪ್ರದೇಶಗಳನ್ನು ಮತ್ತು ಕೊಡಗು ಪ್ರಾಂತವನ್ನು 
ಮೈಸೂರು ಪ್ರಾಂತದ ಜೊತೆಗೆ ಒಂದುಗೂಡಿಸಿ 1956 ನವೆಂಬರ್‌ 1ರಂದು ಕನ್ನಡ ರಾಜ್ಯವನ್ನು 
ನಿರ್ಮಾಣ ಮಾಡಲಾಯಿತು. ಇದನ್ನು ಮೈಸೂರು ರಾಜ್ಯ ಎಂದು ಕರೆಯಲಾಯಿತು. ಇದರ 
ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್‌ 1ನ್ನು ಕರ್ನಾಟಕ ರಾಜ್ಯೋತ್ಸವವೆ೦ದು ಸಂಭ್ರಮದಿಂದ 
ಆಚರಿಸಲಾಗುತ್ತಿದೆ. 1973 ನವೆಂಬರ್‌ 1ರಂದು ಅಂದಿನ ಮುಖ್ಯಮಂತ್ರಿಯಾಗಿದ್ದ ದೇವರಾಜ 


ಅರಸರು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಮಾಡಿದರು. 


* ಸ್ವಾಮಿ ವಿವೇಕಾನಂದರು-ರಾಷ್ಟ್ರೀಯ ಯುವ ದಿನಾಚರಣೆ : 
ಸ್ವಾಮಿ ವಿವೇಕಾನಂದರು (1863-1902) ಯುವ ಹೀಳಿಗೆಗೆ 
ಅದಮ್ಯ ಚೇತನ ನೀಡಿ ಇಡೀ ರಾಷ್ಟ್ರವನ್ನು ಹೊಸ ದಿಶೆಯತ್ತ 
ಕೊಂಡೊಯ್ದರು. ಮತಧರ್ಮದ ಹೆಸರಿನಲ್ಲಿ ಅಂಧಶ್ರದ್ಧೆ ತ 
ಹೋಗಲಾಡಿಸಿ, ಕ್ರಾಂತಿಕಾರಕ ವಿಚಾರಗಳನ್ನು ಪ್ರಚುರಪಡಿಸಿದ್ದರು | 
ಹಾಗೂ ರಾಮಕೃಷ್ಣ ಮಿಷನ್‌ ಸಂಸ್ಥಾಪಿಸಿದರು. ಸನ್ಯಾಸ ' 


ಜೀವನಕ್ಕೆ ಸಮಾಜ ಸೇವೆಯ ಹೊಸ ಆಯಾಮವನ್ನು 
ನೀಡಿದವರು ಸ್ವಾಮಿ ವಿವೇಕಾನಂದರು. “ದರಿದ್ರರು, 

ಚಿತ 13.11 
ಅಜ್ಞಾನಿಗಳು, ಅನಕ್ಷರಸ್ಥರು, ರೋಗಿಗಳು - ಇವರೇ ನಿಮ್ಮ ಸ್ವಾಮಿ ವಿವೇಕಾನಂದ 
ದೇವರಾಗಲಿ. ಇವರ ಸೇವೆಮಾಡುವುದೇ ಸರ್ವಶ್ರೇಷ್ಠ 
ಧರ್ಮವೆಂದು ತಿಳಿಯಿರಿ”, "ಎಂದು ಸ್ವಾಮೀಜಿ ಕರೆನೀಡಿದರು. 


ಸ್ವಾಮಿ ವಿವೇಕಾನಂದರ 150ನೇ ಜನ್ಮದಿನವನ್ನು ರಾಷ್ಟ್ರವ್ಯಾಪಿಯಾಗಿ ಆಚರಿಸಲಾಗುತ್ತಿದೆ. 
ಅವರ ಜನ್ಮದಿನವನ್ನು ಯುವಜನದಿನವೆಂದು (ಜನವರಿ 12) ಕೇಂದ್ರ ಸರ್ಕಾರ ಘೋಷಣೆ 
ಮಾಡಿದೆ. ಕರ್ನಾಟಕ ಸರ್ಕಾರ ಈ ಸಂದರ್ಭದಲ್ಲಿ ಯುವಜನರಿಗೆ ಪ್ರೋತ್ಸಾಹ ನೀಡಲು 
ಹೊಸ ಧೋರಣೆಯನ್ನು ಪ್ರಕಟಿಸಿದೆ. % 
ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 

1 ನಮ್ಮ ರಾಷ್ಟದ್ವಜದ ಬಿಳಿ ಬಣ್ಣವು ಯಾವುದರ ಸಂಕೇತವಾಗಿದೆ? 

ತ್ರೆ ನಮ್ಮ ರಾಷ್ಟಲಾಂಛನದೊಂದಿಗೆ ಇರುವ ಬರಹದ ಮಹತ್ವವೇನು? 


ವವನ್ನು ಯಾರು ರಚಿಸಿದರು? 


ಮ 


3 
4 ರಾಷ್ಟದ್ವಜ ಸಂಹಿತೆಯಲ್ಲಿ ಯಾವ ಅಂಶಗಳಿವೆ? 
೨ 
6 


ರಾಷಸ 
ಟ್ರ 


ರಾಷ್ಟೀಯ ಹಬ್ಬಗಳು ಯಾವುವು? 
“ಟು ಬ 
ಕೆಲವು ದಿನಾಚರಣೆಗಳನ್ನು ಹೆಸರಿಸಿ. 
ಚಟುವಟಹೆಗಳು 
1 ವಿವಿಧ ದೇಶಗಳ ರಾಷ್ಟ್ರೀಯ ಧ್ವಜಗಳನ್ನು ಪಂದ್ರಹಿಪಿ. 
೨ ಬೇರೆ ರಾಷ್ಟ್ರಧಳ ರಾಷ್ಟ್ರಗೀತೆಯನ್ನು ಆಅ. 
3 ರಾಷ್ಟ್ರಸ್ತವದ ಪೂರ್ಣಪಾಠವನ್ನು ಹಾಡಿ. 


4 ನಿಮ್ಮ ದ್ರಾಮದಲ್ಲ ಆಚಲಿಸಲಾರುವ ಸ್ಥಳ6ಯ ಹಬ್ಬಗಳನ್ನು ದುರುತಿಪಿ. 


1೫೧7೫೯ 


ನಿಮ್ಮಲ್ಲಿ ನಿಮದೆ ಶ್ರದ್ಧೆಯರಲ. ಸಕಲ ಶಕ್ತಿಯೂ ಅಡಗಿದೆ ನಿಮ್ಮಲ್ಲ! ಇದನ್ನರಿತು 
ಭಾವಿಸುತ್ತ ಆ ಶಕ್ತಿಯನ್ನು ಪ್ರಕಟದೊಳಪಿಕೊಳ್ಳರಿ ನಿಮ್ಮ ವ್ಯಕ್ತಿತ್ತದಲ್ಲ! ಹಂಆಕೂಳ್ಳರಿ. 
-ಸ್ಟಾಮಿ ವಿವೇಕಾನಂದ 


ಭೂಗೋಳ ವಿಜ್ಞಾನ 


ಕಾ ಯೂರೋಪ್‌ -ಏಷ್ಯದ ಪರ್ಯಾಯದ್ದೀಪ 


ಪಾಠದ ಪರಿಚಯ 


ಈ ಪಾಠದಲ್ಲಿ ಯೂರೋಪ್‌ ಖಂಡದ ಸ್ಥಾನ. ವಿಸೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ. 
ಪ್ರಾಕೃತಿಕ ಮತ್ತು ವಾಯುಗುಣ ವಿಭಾಗಗಳು, ಸಸ್ಯವರ್ಗ, ವ್ಯವಸಾಯ, ಹೈನುಗಾರಿಕೆ ಮತ್ತು 
ಮೀನುಗಾರಿಕೆ, “ನಿಜ ಮತ್ತು ಕೈಗಾರಿಕೆಗಳು ದಾ ಜನಸಂಖ್ಯೆಯ ಬೆಳವಣಿಗೆ, ಹಂಚಿಕೆ 
ಮತ್ತು ಸಾಂದತೆಗಳನ್ನು ಗ 


ಸಾಮರ್ಥ್ಯಗಳು 
ಯೂರೋಪಿನ ಸ್ಥಾನ, ಗಾತ್ರ ಮತ್ತು ಭೌಗೋಳಿಕ ಸನ್ನಿವೇಶಗಳನ್ನು ತಿಳಿದುಕೊಳ್ಳುವುದು. 
ಯೂರೋಪಿನ ಪ್ರಾಕೃತಿಕ ಮತ್ತು ವಾಯುಗುಣದ ವಿಭಾಗಗಳನ್ನು ತಿಳಿಯುವುದು. 
ಸಸ್ಯವರ್ಗದ ಮೇಲೆ ವಾಯುಗುಣ ಪ್ರದೇಶಗಳ ಪ್ರಭಾವವನ್ನು ಸಮೀಕರಿಸುವುದು. 
ಯೂರೋಪಿನ ಕೈಗಾರಿಕೆಗಳನ್ನು ಖನಿಜಗಳಿಂದ ನಿರ್ಧಾರವಾಗುವ ಬಗ್ಗೆ 
ಅರಿಯುವುದು. 
ಯೂರೋಪಿನ ಅಸಮಾನ ಜನಸಂಖ್ಯೆ ಹಂಚಿಕೆ, ಸಾ೦ದ್ರತೆ ಮತ್ತು ವಲಸೆಗಳನ್ನು 
ನಿಯಂತ್ರಿಸುವ ಅಂಶಗಳನ್ನು ಕುರಿತ ತಿಳಿಯುವುದು. 


ಪ್ರಸ್ತಾವನೆ: ಪ್ರಪಂಚದ ಹೆಚ್ಚು ಜನಸಾಂದ್ರತೆ ಹಾಗೂ ನಗರೀಕರಣಗೊಂಡ 
ಭೂಖಂಡಗಳಲ್ಲಿ ಯೂರೋಪ್‌ ಒಂದಾಗಿದೆ. ಅಲ್ಲದೆ ಇದು ಸಮೃದ್ಧ ಮತ್ತು 
ಕೈಗಾರಿಕೀಕರಣಗೊ೦ಡ ಭೂಖಂಡ. ವಿಸ್ತೀರ್ಣದಲ್ಲಿ ಪ್ರಪಂಚದ ಆರನೇಯ ಸ್ಥಾನದಲ್ಲಿದೆ. 
ಇದು ಸಂಕೀರ್ಣ ಮತ್ತು ವೈವಿಧ್ಯ ಭೌಗೋಳಿಕ ಸನ್ನಿವೇಶ, ಸಾಮಾಜಿಕ-ಸಾಂಸ್ಕೃತಿಕ ಹಾಗೂ 
ರಾಜಕೀಯ ವ್ಯವಸ್ಥೆಯನ್ನು ಹೊಂದಿದೆ. ಅನೇಕ ದೊಡ್ಡ ಹಾಗೂ ಸಣ್ಣ ದೇಶಗಳನ್ನು 
ಹೊಂದಿದ್ದು, ಅವುಗಳ ಒಟ್ಟು ಸಂಖ್ಯೆ 56ಗಳಾಗಿರುತ್ತದೆ. 


1. ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ 


ಸ್ಥಾನ: ಯೂರೋಪ್‌ 10° ಪಶ್ಚಿಮದಿಂದ 60° ಪೂರ್ವ ರೇಖಾಂಶ ಹಾಗೂ 360 
ಉತ್ತರದಿಂದ 72° ಉತ್ತರ ಅಕ್ಷಾಂಶಗಳಲ್ಲಿ ನೆಲೆಗೊಂಡಿದೆ. 


ಎಸ್ತೀರ್ಣ: ಯೂರೋಪ್‌ ಪ್ರಪಂಚದ ಎರಡನೆಯ ಚಿಕ್ಕ ಭೂಖಂಡ. ಅದರ ಒಟ್ಟು ವಿಸ್ತೀರ್ಣ 
10.4 ಮಿಲಿಯನ್‌ ಚ.ಕಿ.ಮೀ.ಗಳು. ಇದು ಭಾರತದ ಎಸ್ಮೀರ್ಣಕ್ಕಿಂತ ಮೂರು ಪಟ್ಟು ದೊಡ್ಡದು. 
ಈ ಖಂಡವು ಪೃಥ್ವಿಯ ಒಟ್ಟು ವಿಸ್ತೀರ್ಣದಲ್ಲಿ ಶೇ.7 ಭಾಗವನ್ನು ಹೊಂದಿದೆ. ಆದರೆ ಪ್ರಪಂಚದ 
ಜನಸಂಖ್ಯೆಯಲ್ಲಿ 1/4 ಭಾಗವನ್ನು ಹೊಂದಿದೆ. 


ಭೌಗೋಳಿಕ ಸನ್ನಿವೇಶ: ಯೂರೋಪ್‌ ಏಷ್ಯಖಂಡದ ಪರ್ಯಾಯ ದ್ವೀಪ. 
ಈ ಖಂಡವು ಮೂರು ಕಡೆ ನೀರಿನಿಂದಾವರಿಸಿದೆ. ಉತ್ತರದಲ್ಲಿ ಬೇರೆ೦ಟ್‌ ಸಮುದ್ರ, 
ಪಶ್ಚಿಮದಲ್ಲಿ ಅಟ್ಲಾಂಟಿಕ್‌ ಸಾಗರ ಮತ್ತು ದಕ್ಷಿಣದಲ್ಲಿ ಮೆಡಿಟರೇನಿಯನ್‌ ಸಮುದ್ರಗಳು 
ಆವರಿಸಿವೆ. 


ಭೂಪಟ 141 - ಪಪಂಚದಲ್ಲಿ ಯೂರೋಪ್‌ ಖಂಡದ ಸ್ಥಾನ 


ಪ! 


ಭೂಪಟ 142 - ಸ್ಥಾನ, ವಿಸ್ಲೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ 


ಯೂರೋಪಿನ ಪೂರ್ವಭಾಗದಲ್ಲಿ ಏಷ್ಯ ಖಂಡವಿದ್ದು, ಅದನ್ನು ಯೂರಲ್‌ ಪರ್ವತ, 
ಕಕಾಸಸ್‌ ಪರ್ವತ ಮತ್ತು ಕ್ಯಾಸ್ತಿಯನ್‌ ಸಮುದ್ರಗಳು ಯೂರೋಪಿನಿಂದ ಬೇರ್ಪಡಿಸುತ್ತವೆ. 
ದಕ್ಷಿಣಭಾಗಕ್ಕೆ ಆಫ್ರಿಕ ಖಂಡವಿದೆ. 


ಆದರೆ ಮೇಲೆ ಹೇಳಿದ ಭೌಗೋಳಿಕ ಸ್ವರೂಪಗಳೇನು ಯೂರೋಪ್‌ ಮತ್ತು ಏಷ್ಯಗಳ 
ನಡುವಣ ಸುಭದ್ರ ಗಡಿಗಳಾಗಿರುವುದಿಲ್ಲ. ಹೀಗಾಗಿ ಇದನ್ನು “ಯೂರೇಷ್ಕ' ಎಂದು ಒಂದೇ 
ಹೆಸರಿನಿಂದ ಕರೆಯಲಾಗುತ್ತದೆ. 


2. ಪ್ರಾಕೃತಿಕ ಲಕ್ಷಣಗಳು 


ಯೂರೋಪ್‌ ಖಂಡವು ವಿಶಿಷ್ಟವಾದ ಪ್ರಾಕೃತಿಕ ಲಕ್ಷಣಗಳಿ೦ದ ಕೂಡಿದೆ. ಈ ಖಂಡದ 
ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಹಿಮದಿಂದಾವೃತ ಶಿಖರಗಳನ್ನುಳ್ಳ ಪರ್ವತ, ಕಂದರ, 
ಕಣಿವೆ ಮತ್ತು ಚಿಕ್ಕ ಮೈದಾನಗಳಿವೆ. ಆದರೆ ಈ ಖಂಡದ ಪೂರ್ವಭಾಗದ ಹೆಚ್ಚು ಭಾಗವು 
ಸ್ಥಿರ ಪೀಠಭೂಮಿಯಿಂದ ಆವರಿಸಿದೆ. ಅಲ್ಲಲ್ಲಿ ಸ್ಪಲ್ಪ ಬದಲಾವಣೆ ಕಂಡುಬರುತ್ತದೆ. 


ಯೂರೋಪ್‌ ಖಂಡದ ಅತಿ ಎತ್ತರವಾದ 
ಬಿಂದು ಕಕಾಸಸ್‌ ಪರ್ವತ ಸರಣಿಯ ಮೌಂಟ್‌ 
ಎಲ್‌ಬ್ರುಸ್‌ ಶಿಖರ (5633 ಮೀ). ಅತ್ಯಂತ R 
ತಗ್ಗಾದ ಸ್ಥಳ ಕ್ಯಾಸ್ಟಿಯನ್‌ ಸಮುದ್ರ.. ಇದು 
ಸಮುದ್ರ ಮಟ್ಟಕ್ಕೆ 28 ಮೀ. ತಗ್ಗಿನಲ್ಲಿದೆ. 


ವಾಸ್ತವವಾಗಿ ಏಷಿಯನ್‌". ಭೂರಾಶಿಯಲ್ಲಿ 
ಯೂರೋಪ್‌ ಒಂದು. ದೊಡ್ಡ ಪರ್ಯಾಯ 
ದ್ವೀಪ. ಈ ಖಂಡದಲ್ಲಿ ಹಲವು ಪರ್ಯಾಯ ಜತ 41 - ಎಲ್‌ಬ್ರುಸ್‌ ತಿಖರ 
ದ್ವೀಪಗಳಿವೆ. ಉದಾ: ಸ್ವಾಂಡಿನೇವಿಯ, ಐಬೀರಿಯ, ಜಟ್‌ಲ್ಯಾಂಡ್‌, ಬಾಲ್ಕನ್‌ ಮೊದಲಾದವು. 
ಆದ್ದರಿಂದ ಯೂರೋಪನ್ನು “ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ” ಎಂದು 
ಕರೆಯಲಾಗಿದೆ. 


ಯೂರೋಪಿನಲ್ಲಿ 80,500 ಕಿ.ಮೀ. ಉದ್ದವುಳ್ಳ ಒಳಚಾಚುಗಳನ್ನುಳ್ಳ ಸಮುದ್ರ ತೀರವಿದೆ. 
ಅದು ಏಷ್ಯ ಖಂಡದ ತೀರಕ್ಕಿಂತಲೂ ಉದ್ದವಾದುದು. ಈ ಖಂಡದ ತೀರದುದ್ದಕ್ಕೂ 
ಸಾವಿರಾರು ದ್ವೀಪಕಲ್ಪಗಳಿವೆ. ಅವುಗಳಲ್ಲಿ ಬ್ರಿಟನ್‌ ಮತ್ತು ಐರ್ಲೆಂಡ್‌ ದೊಡ್ಡವು. ಶೆಟ್‌ಲ್ಯಾಂಡ್‌, 
ಫೈರೋಸ್‌, ಓರ್ಕೆನಿ, ಸಿಸಿಲಿ, ಸಾರ್ಡಿನಿಯ, ಕೊರ್ಸಿಕ, ಕ್ರೇಟ್‌ ಮತ್ತು ಚಾನೆಲ್‌ ದ್ವೀಪ ಇವು 
ಇತರೆ ಪ್ರಮುಖ ದ್ವೀಪಗಳು. 


ಪ್ರಾಕೃತಿಕ ವಿಭಾಗಗಳು 


ಮೇಲ್ಮೈ ಲಕ್ಷಣಗಳನ್ನಾಧರಿಸಿ ಯೂರೋಪನ್ನು ಸಾಮಾನ್ಯವಾಗಿ ನಾಲ್ಕು ವಿಭಾಗಗಳಾಗಿ 
ವಿಂಗಡಿಸಲಾಗಿದೆ. 


| ವಾಯವ್ಯದ ಎತ್ತರದ ಭಾಗಗಳು. 3. ಕೇಂದ್ರದ ಎತ್ತರವಾದ ಭಾಗಗಳು. 
2 ಉತ್ತರದ ಯೂರೋಪ್‌ ಮೈದಾನಗಳು. 4 ದಕ್ಷಿಣದ ಪರ್ವತಗಳು. 


1. ವಾಯವ್ಯ ಎತ್ತರದ ಭಾಗಗಳು: ಈ ಪ್ರಾಕೃತಿಕ ವಿಭಾಗವು ಅತ್ಯಂತ ಪುರಾತನ ಪರ್ವತ 
ಸರಣಿಗಳನ್ನುಳ್ಳ ಫಿನ್‌ಲ್ಯಾಂಡ್‌, ಸ್ವೀಡನ್‌, ನಾರ್ವೆಗಳನ್ನೊಳಗೊಂಡಿದ್ದು, ಐಸ್‌ಲ್ಯಾಂಡ್‌ 
ಮತ್ತು ಬ್ರಿಟನ್‌ವರೆಗೂ ವಿಸ್ತರಿಸಿದೆ. ಇವು ಅವಶೇಷ ಪರ್ವತಗಳು. ಹಿಮನದಿಗಳ 
ಸವೆತದಿಂದಾಗಿ ಕಡಿಮೆ ಎತ್ತರವನ್ನು ಹೊಂದಿವೆ. ಅವು ಪುರಾತನ ಶಿಲೆಗಳಿಂದ ರಚಿತವಾಗಿವೆ. 
ಸ್ವಾಂಡಿನೇವಿಯಾದಲ್ಲಿ ಇವುಗಳ ಸಾಮಾನ್ಯ ಎತ್ತರ 2000 ಮೀ. ಮತ್ತು ಐರ್ದೆ೦ಡ್‌ ಮತ್ತು 
ಸ್ವಾಟ್ಟಿಂಡ್‌ಗಳಲ್ಲಿ 600 ಮೀ. ಮಾತ್ರ. ಗೋಲ್ಲೊಪಿಗ್ಗೆನ್‌ (2469 ಮೀ.) ಈ ವಿಭಾಗದ 
ಅತ್ಯಂತ ಎತ್ತರವಾದ ಶಿಖರ (ನಾರ್ವೆ). ಸ್ಕಾಟ್ಲೆಂಡಿನ ಬೆನ್‌ನೆಎಿಸ್‌..(1343 ಮೀ.) ಮತ್ತು 
ವೇಲ್‌ನ ಸೆ ಸ್ನೊಡೋನ್‌ (1085 ಮೀ.) ಇತರೆ ಶಿಖರಗಳು. ಈ ವಿಭಾಗವು ಉತ್ತರದ ಕಡೆಗೆ 
ಸಾಧಾರಣ ಇಳಿಜಾರಾಗಿದೆ. ತನ್ಮೂಲಕ ಅನೇಕ "ನದಿಗಳು ಹರಿಯುತ್ತವೆ. 
ಯೂರೋಪ್‌: ಪ್ರಾಕೃತಿಕ ಬಕ್ಷಿ ಗಳು 7 


ಮು 


ಉತ್ತರ ಅಟ್ಲಾಂಟಿಕ್‌ 
ಸಾಗರ 


2000 ಕ್ಕಿಂತ ಎತ್ತರ 
1000-2000 


ಶಿಖರ (ಮೀ ) 


ಭೂಪಟ 14.3 - ಪ್ರಾಕೃತಿಕ ಖಭಾಗಗಳು 


2. ಉತ್ತರ ಯೂರೋಪ್‌ ಮೈದಾನಗಳು: ಇದನ್ನು “ಕೇಂದ್ರದ ತಗ್ಗು ಭಾಗಗಳು' ಎಂತಲೂ 
ಕರೆಯಲಾಗುತ್ತದೆ. ಇದು ಪೂರ್ವದಲ್ಲಿ ಯೂರಲ್‌ ಪರ್ವತಗಳಿಂದ ಪಶ್ಚಿಮದಲ್ಲಿ ಅಟ್ಲಾಂಟಿಕ್‌ 
ತೀರದವರೆಗೆ ವಿಸ್ತರಿಸಿದೆ. ಯೂರೋಪಿನ ಬಹಳಷ್ಟು ಭಾಗವು ಈ ಭಾಗದಲ್ಲಿದೆ. ಇದರಲ್ಲಿ 
ಯೂರೋಪಿಯನ್‌ ರಷ್ಯ, ಪೋಲೆಂಡ್‌, ಉತ್ತರ ಜರ್ಮನಿ, ನೆದರ್ಲೆಂಡ್ಸ್‌ (ಹಾಲೆಂಡ್‌), 
ಡೆನ್ಮಾರ್ಕ್‌, ಬೆಲ್ಜಿಯಂ, ಉತ್ತರ ಫ್ರಾನ್ಸ್‌ ಹಾಗೂ ಇಂಗ್ಲೆಂಡ್‌ನ ಪೂರ್ವಭಾಗಗಳು ಸೇರಿವೆ. 


ಈ ವಿಭಾಗದ ಪೂರ್ವಭಾಗವು ಅಗಲವಾಗಿದೆ ಮತ್ತು ಪಶ್ಚಿಮಕ್ಕೆ ಕಿರಿದಾಗುತ್ತಾ 
ಹೋಗುವುದು. ನೆದರ್ಲೆಂಡ್ಸ್‌ ಮತ್ತು ಬೆಲ್ಜಿಯಂ ದೇಶಗಳ ಕೆಲವು ಮೈದಾನಗಳು 
ಸಮುದ್ರಮಟ್ಟಕ್ಕೂ ತಗ್ಗಿನಲ್ಲಿವೆ. ಈ ಮೈದಾನಗಳು ಇಲ್ಲಿ ಹರಿಯುವ ನದಿಗಳ ಸಂಚಯ 
ಕಾರ್ಯದಿಂದಾದವು. 


ಇದು ಭಾರತದ ಸಿಂಧೂ-ಗಂಗಾ ನದಿ ಬಯಲುಗಳಷ್ಟು ಸಮತಟ್ಟಾದುದಲ್ಲ. ಕೆಲವು 
ಭಾಗಗಳಲ್ಲಿ ಈ ಮೈದಾನಗಳು ಸಾಧಾರಣ ಇಳಿಜಾರಿನಿಂದ (ಕೂಡಿದ್ದರೆ, ಮತ್ತೆ ಕೆಲವೆಡೆ 
ಪರ್ವತ ಮತ್ತು ಬೆಟ್ಟಗಳ ಸಾಲಿನಿಂದ ಪ್ರತ್ಯೇಕಗೊಳ್ಳುತ್ತವೆ. ಇಲ್ಲಿ ಪ್ರಪಂಚದಲ್ಲೇ ಪ್ರಖ್ಯಾತ 
ಫಲವತ್ತಾದ ಕೃಷಿ ಭೂಮಿಗಳಿವೆ. 


3. ಕೇಂದ್ರದ ಎತ್ತರವಾದ ಭಾಗಗಳು: ಇದು" ಪುರಾತನ ಶಿಲೆಗಳಿಂದ ರಚನೆಗೊಂಡಿದ್ದು, 
ಹಲವು ಪುರಾತನ ಪರ್ವತ, ಬೆಟ್ಟ ಮತ್ತು ಪೀಠ' ಭೂಮಿಗಳನ್ನು ಒಳಗೊಂಡಿದೆ. ಅವುಗಳ 
ಸರಾಸರಿ ಎತ್ತರ ಸಮುದ್ರ ಮಟ್ಟಕ್ಕೆ 600, ಮೀಟರ್‌ಗಳಿಗೆ ಹೆಚ್ಚಿಲ್ಲ. 


ಈ ವಿಭಾಗವು ಪಶ್ಚಿಮದಲ್ಲಿ ಐರ್ಲೆಂಡ್‌ನಿ೦ದ ಪೂರ್ವದಲ್ಲಿ ರಷ್ಯದವರೆಗೆ ವಿಸ್ತರಿಸಿದೆ. 
ಇದರಲ್ಲಿ ಸ್ಟೇನ್‌ ಮತ್ತು ಪೋರ್ಜಗಲ್ಲಿನ ಮೆಸೆಟ, ಫ್ರಾನ್ಸಿನ ಕೇಂದ್ರ ಮಾಸಿಫ್‌ ಮತ್ತು ವೊಸ್ದೆಸ್‌, 
ಜರ್ಮನಿಯ ಬ್ಲಾಕ್‌ಫಾರೆಸ್ಟ್‌ ಹಾಗೂ ಜೆಕ್‌ ಮತ್ತು ಸ್ಲೋವೇಕಿಯ ಗಣರಾಜ್ಯಗಳಲ್ಲಿರುವ 
ಕಡಿಮೆ ಎತ್ತರವುಳ್ಳ ಹಲವು ಸರಣಿಗಳು ಸೇರಿವೆ. 


ಈ ವಿಭಾಗದ ಕೆಲಭಾಗಗಳು ಅರಣ್ಯಗಳಿಂದ ಆವರಿಸಿವೆ. ಬಹಳಷ್ಟು ಪ್ರದೇಶವು 
ಕಲ್ಲುಬಂಡೆಗಳಿ೦ದ ಕೂಡಿದೆ. ಇಲ್ಲಿನ ಮಣ್ಣು ಕೃಷಿಗೆ ಫಲವತ್ತಾಗಿಲ್ಲ. ಆದರೆ ನದಿ ಕಣಿವೆಗಳು 
ಉತ್ತಮ ಕೃಷಿ ಭೂಮಿಯನ್ನು ನೀಡಿವೆ. 


4. ದಕ್ಷಿಣದ ಪರ್ವತಗಳು: ಈ ವಿಭಾಗವನ್ನು "ಆಲ್ಪೈನ್‌ ಪರ್ವತಗಳ ಭಾಗ' ವೆಂತಲೂ 
ಕರೆಯಲಾಗಿದೆ. ಇದರಲ್ಲಿ ಅನೇಕ ಪರ್ವತ ಸರಣಿಗಳಿವೆ - ಸಿಯೆರ್ರಮೊರೇನ, (ಸ್ಟೇನ್‌), ಫ್ರಾನ್ಸ್‌ 
ಮತ್ತು ಸ್ಟೇನ್‌ಗಳ ಮಧ್ಯದಲ್ಲಿ ಗಡಿಯಂತಿರುವ ಪಿರನೀಸ್‌ ಪರ್ವತಗಳು. ಇವು ಪಶ್ಚಿಮದಲ್ಲಿ 
ಅಟ್ಲಾಂಟಿಕ್‌ ತೀರದಿಂದ ಪೂರ್ವದಲ್ಲಿ ಕ್ಯಾಸ್ತಿಯನ್‌ ಸಮುದ್ರದವರೆಗೂ ಒಂದಕ್ಕೊಂದು 
ಸಮಾನಾಂತರ ಸರಣಿಗಳಾಗಿ ಹಬ್ಬಿವೆ. ಇವು ಹಿಮಾಲಯಗಳಂತೆ ಮಡಿಕೆ ಪರ್ವತಗಳಾಗಿವೆ. 


ಈ ಭಾಗದಲ್ಲಿ ಆಲ್ಸ್ಸ್‌ ಪರ್ವತಗಳು- 
ಮುಖ್ಯವಾದವು. ಇಲ್ಲಿನ ತತ್ಸೆಂತ ಎತ್ತರವಾದ 
ಶಿಖರಡೆಂದರೆ ಮೌಂಟ್‌ ಬ್ಲಾಂಕ್‌ “(4807 
ಮೀ). ಆಲ್ಪ್ಸ್‌ ಪರ್ವತಗಳು ಫ್ರಾನ್ಸಿನ ಆಗ್ನೇಯ 
ಭಾಗ, ಇಟಲಿಯ ಉತ್ತರ, ಸ್ವಿದ್ದರ್ಲೆಂಡ್‌ನ 
ಬಹಳಷ್ಟು ಭಾಗ, ಜಮನಿನಿ, ಆಸ್ಟಿಯ ಮತ್ತು ಕ್ಹ್ಹ 
ಸ್ಲೊವೇನಿಯ ಭಾಗಗಳಲ್ಲಿ ಹಂಜೆಕೆಯಾಗಿವೆ: 
ಇಟಲಿಯ ಹೆಚ್ಚಿನ ಭಾಗದಲ್ಲಿ ಅಪನೈನ್‌ 
ಪರ್ವತ, ಕ್ರೋಸಯ, ಬೋಸ್ನಿಯ ಮತ್ತು 
ಯುಗೋಸ್ಸಾವಿಯಗಳಲ್ಲಿ ಡಿನಾರಿಕ್‌ ಆಲ್ಲ್ಸ್‌, 
ಬಲ್ಗೇರಿಯಾದ ಬಾಲನ್‌ ಮತ್ತು ಉತ್ತರ ರ್‌ 
ಸ್ಲೋವೇನಿಯಾದಲ್ಲಿ ಕಾರ್ಪೇಥಿಯನ್‌ ಪರ್ವೆತಗಳಿವೆ. 


3. ವಾಯುಗುಣ ಪ್ರದೇಶಗಳು ಮತ್ತು ಸ್ವಾಭಾವಿಕ ಸಸ್ಯ ವರ್ಗ 


ಯೂರೋಪಿನ ವಾಯುಗುಣ ಪ್ರದೇಶಗಳನ್ನು ಕುರಿತು ವಿಜ ಪುದಕೂ ಮೊದಲು 
ಅದರ ಸಾಮಾನ್ಯ ವಾಯುಗುಣದ ಪರಿಸ್ಥಿತಿಯನ್ನು ತಿಳಿಯೋಣ. ಈ ಖಂಡದ, ಚಃ 
ಭಾಗವು "ಸಮಶೀತೋಷ್ಣವಲಯದ ವಾಯೆಗುಣ”ವನ್ನು ಹೊಂದಿದೆ. ಇದನ್ನು 
ವಾಯುಗುಣ” ಎಂತಲೂ ಕರೆಯಲಾಗಿದೆ. `ಇದು ಪ್ರಮುಖ ವಾಯುಗುಣ ಜೆ 
ಘಟಕಗಳ ಪರಸ್ಪರ ಪಕ್ರಿಯೆಯ ಫಲವಾಗಿದೆ. ಅವುಗಳೆಂದರೆ ಅಕ್ಷಾಂಶ, ಮೇಲ್ಮೈ ಲಕ್ಷಣ, 


ಮಾರುತಗಳು ಮೆತ್ತು ಸಾನ. ಆದರೂ ಖಂಡದಾದಂತ ಪ್ರಚಲಿತವಾಗಿರುವ ಅಜ್ಜೆಂದಿಕ್‌ 
ಸಾಗರದಿಂದ ಬೀಸುವ ಮಾರುತಗಳು ಈ ಖಂಡದೆ ಬಹಳಷ್ಟು ವಾಯುಗುಣದ ಮೇಲೆ 
ಹೆಚ್ಚು ಪ್ರಭಾವ ಬೀರುವವು. ಇದಕ್ಕೆ ಗಲ್ಫ್‌ ಸ್ಟೀಮ್‌ ಉಷ್ಣಸಾಗರ ಪ್ರ ಪವಾಹ ಮತ್ತು ಪ್ರಬಲವಾದ 
ಪಶ್ಚಿಮ ಮಾರುತಗಳು ಮುಖ್ಯ ಕುರಣಬಾಗಿವೆ. 


ಸಾಮಾನ್ಯವಾಗಿ ದಕ್ಷಿಣ ಯೂರೋಪಿನ ತಂಪಾದ ಅಲ್ಲಾವಧಿ ಬೇಸಿಗೆಗಿಂತ ಉತ್ತರದಲ್ಲಿ 
ಚಳಿಗಾಲವು 'ೀರ್ಫ "ಮತ್ತು ಶೀತವಾಗಿರುತ್ತದೆ. ಅಲ್ಲದೆ” ಪಶ್ಚಿಮ ಯೂರೋಶ್‌ಗಿಂತ 
ಪೂರ್ವಭಾಗದಲ್ಲಿ ಚಳಿಗಾಲವು ದೀರ್ಫ್ಥ ಮತ್ತು ಶೀತವಾಗಿದ್ದು ಬೇಸಿಗೆಯು ಅಲ್ಪಾವಧಿ 
ಮತ್ತು ಶಾಖವುಳ್ಳದ್ದಾಗಿರುತ್ತದೆ. 


ವಾಯುಗುಣ ಪ್ರದೇಶಗಳು 
ಯೂರೋಪನ್ನು ನಾಲ್ಕು ಪ್ರಮುಖ ವಾಯುಗುಣದ ವಲಯಗಳನ್ನಾಗಿ ವಿಂಗಡಿಸಬಹುದು. 


1. ವಾಯವ್ಯ ಯೂರೋಪಿನ ಸಾಗರೀಯ ವಾಯುಗುಣ ಪ್ರದೇಶ: ಈ ಪ್ರದೇಶವು 
ನಾರ್ವೆಯ ಸಮುದ ತೀರದಿಂದ ಸ್ಪೇನಿನ ಉತ್ತರ ಮತ್ತು ಮಧ್ಯ ಯೂರೋಪಿನ 
ಒಳನಾಡಿನವರೆಗೆ ಹಂಚಿಕೆಯಾಗಿದೆ. ಜತಕರವಾದ “ಚಳಿಗಾಲ” ತಂಪಾದ ಬೇಸಿಗೆ ಮತ್ತು 
ಸಾಕಷ್ಟು ಮಳೆ, ಮೋಡ ಕವಿದ ಮತ್ತು ಕಾವಳಗಳನ್ನುಳ್ಳ ಹಗಲುಗಳು ಈ ವಾಯುಗುಣದ 
ಪ್ರಮುಖ ಗುಣಲಕ್ಷಣಗಳು. ಚಳಿಗಾಲ ಮತ್ತು ಬೇಸಿಗೆ ಎರಡೂ ಕಾಲಗಳಲ್ಲಿ ಉಷ್ಣಾಂಶ 
ಸಾಧಾರಣ (10 ಸೆ F; ಮತ್ತು 18° ಸೆ) ಮತ್ತು ಮಳೆಯ ಹಂಚಿಕೆ ಉತ್ತಮ (75 ಸೆಂ. ಖೀ). 


ಎರ್‌ 4 
ವಾರ್ಷಿಕ ಮಳೆಯ ಹಂಚಿಕೆ (ಸಮಿ) ' 


ಭೂಪಟ 145 - ವಾರ್ಷಿಕ ಮಳೆಯ ಹಂಚಿಕೆ 


2. ಖಂಡಾಂತರ ವಾಯುಗುಣ ಪ್ರದೇಶ: ಇದು ಹೆಚ್ಚಾಗಿ ಪೋಲೆಂಡ್‌, ಸ್ಲೋವೇಕಿಯ, 
ಜೆಕ್‌ ಗಣರಾಜ್ಯ, ಹಂಗೇರಿ, ರುಮೇನಿಯ ಮತ್ತು ಬಲ್ಲೇರಿಯಗಳಲ್ಲಿ ಕಂಡುಬರುತ್ತದೆ. ಈ 
ವಾಯುಗುಣದ ಗುಣಲಕ್ಷಣಗಳೆಂದರೆ ಶೀತವುಳ್ಳ ಚಳಿಗಾಲ, ಬೆಚ್ಚನೆಯ ಬೇಸಿಗೆ (-12' ಸೆ. 
ಮತ್ತು 10° ಸೆ) ಮತ್ತು ಸರಾಸರಿ ವಾರ್ಷಿಕ ಮಳೆ 50 ಸೆಂ. ಮೀ. ಬೇಸಿಗೆಯ ಆರಂಭದಲ್ಲಿ 
ಅತಿ “ಹೆಚ್ಚು ಪರಿಸರಣ ರೀತಿಯ ಮಳೆ ಬೀಳುವುದು. 


3. ಮೆಡಿಟರೇನಿಯನ್‌ ವಾಯುಗುಣ ಪ್ರದೇಶ: ಹೆಚ್ಚು ಉಷ್ಣಾಂಶ, ಶುಷ್ಕ ಮತ್ತು 
ಬಿಸಿಲಿನಿಂದ ಕೂಡಿದ ಬೇಸಿಗೆ ಹಾಗೂ ಸ್ವಲ್ಪ ಮಳೆ ಬೀಳುವ. ಹಿತಕರವಾದ ಚಳಿಗಾಲಗಳು 
ಈ ವಾಯುಗುಣದ ಪ್ರಮುಖ ಗುಣಲಕ್ಷಣಗಳು. ಮಳೆ ಹಂಚಿಕೆಯಲ್ಲಿ ಸಮಾನತೆ ಇಲ್ಲ. 
ಚಳಿಗಾಲದ ಸರಾಸರಿ ಉಷ್ಣಾಂಶ 80 ಸೆಲ್ಸಿಯಸ್‌ ಮತ್ತು ಅದು "ಬೇಸಿಗೆಯಲ್ಲಿ 221 
ಸೆಲಿಯಸ್‌ ಗಳಾಗಿರುತ್ತದೆ. ಸರಾಸರಿ ವಾರ್ಷಿಕ ಮಳಿ 75ರಿಂದೆ 100 ಸೆ೦.ಮೀಗಳು. ಇಂತಹ 
ವಾಯುಗುಣವು ವಿಶೇಷವಾಗಿ ಮೆಡಿಟರೇನಿಯನ್‌ ಪ್ರದೇಶಗಳನ್ನೊಳಗೊಂಡ ದಕ್ಷಿಣ 
ಯೂರೋಪಿನಲ್ಲಿ ಕಂಡುಬರುವುದು. 


4. ಪರ್ವತ ವಾಯುಗುಣ ಪ್ರದೇಶ: ಇಂತಹ ವಾಯುಗುಣವು -ಆಲ್ಲ್ಸ್‌ ಮತ್ತು ಕಕಾಸಸ್‌ 
ಪರ್ವತ ಭಾಗಗಳಲ್ಲಿ ಕಂಡುಬರುತ್ತದೆ. ಇದು ಎತ್ತರ, ಸೂರ್ಯನಕಿರಣಗಳ ಕೋನ ಮತ್ತು 
ಮಾರುತಗಳಿಂದ ನಿಯಂತ್ರಿಸಲಡುವುದು. ಚಳಿಗಾಲದ ಉಷ್ಣಾಂಶ-4" ಸೆ ಸೆ. ಮತ್ತು ಬೇಸಿಗೆಯ 
ಉಷ್ಣಾಂಶ 16 ಸೆ. ಸರಾಸರಿ ಮಳೆಯ ಹಂಚಿಕೆಯು ಪರ್ವತಗಳ ಗಾಳಿಗೆ ವಿಮುಖ ಭಾಗದಲ್ಲಿ 
50 ಸೆಂ.ಮೀ. ಮತ್ತು ಗಾಳಿಗೆ ಅಭಿಮುಖ ಭಾಗಗಳಲ್ಲಿ 200 ಸೆಂ.ಮೀ. ಅತ್ಯಂತ ಎತ್ತರವುಳ್ಳ 
ಭಾಗಗಳಲ್ಲಿ ಉಷ್ಣಾರಿಶವು ಹೆಪ್ಪುಗಟ್ಟುವ ಬಿಂದುಗಿಂತಲೂ ಕಡಿಮೆ ಇರುತ್ತದೆ. 


ಸ್ವಾಭಾವಿಕ ಸಸ್ಯವರ್ಗ 

ಯೂರೋಪಿನಲ್ಲಿ ಬಹಳ ದೀರ್ಫಕಾಲದಿ೦ಂದ ಮಾನವರು ನೆಲಸಿದ್ದಾರೆ ಮತ್ತು ಇದು 
ಅಧಿಕ ಜನಸಾ೦ದ್ರತೆಯುಳ್ಳದ್ದು. ಆದ್ದರಿ೦ದ ಸ್ವಾಭಾವಿಕ ಸಸ್ಯವರ್ಗವು ಸಂಪೂರ್ಣವಾಗಿ 
ವಿನಾಶಗೊಂಡಿದೆ. ಜನವಸತಿಗೆ ಪ್ರತಿಕೂಲವಾದ ಮತ್ತು ಎತ್ತರದ ಪ್ರದೇಶಗಳಲ್ಲಿ ಮಾತ್ರ 
ಕಂಡುಬರುತ್ತದೆ. ಈ ಕೆಳಕಂಡಂತೆ ಯೂರೋಪಿನಲ್ಲಿ ಆರು ಪ್ರಕಾರದ ಸಸ್ಯವರ್ಗವಿದೆ. 


1. ತಂಡ್ರ ಸಸ್ಯವರ್ಗವು ಶಿಲಾವಲ್ಕ ಮತ್ತು ಪಾಚಿಗಳಿ೦ದ (110೧6೧5 and mosses) 
ಕೂಡಿದೆ. ಇದು ಐರ್ಲೆಂಡ್‌, ಉತ್ತರ ನಾರ್ವೆ, ಸ್ವೀಡನ್‌ ಮತ್ತು ಫಿನ್‌ಲೆಂಡ್‌ಗಳನ್ನೊಳಗೊಂಡ 
ಕಿರಿದಾದ ಪ್ರದೇಶದಲ್ಲಿ ಕಂಡುಬರುವುದು. ಇಂತಹದೇ ಸಸ್ಯವರ್ಗ ಆಲ್ಪ್ಸ್‌ ಮತ್ತು ಉತ್ತರ 
ಯೂರಲ್‌ ಪರ್ವತಗಳ ಎತ್ತರದ ಭಾಗಗಳಲ್ಲಿಯೂ ಕಂಡುಬರುವುದು. 


2. ತೈಗ ಅರಣ್ಯಗಳು ನಾರ್ವೆ, ಸ್ಟೀಡನ್‌ ಮತ್ತು ಫಿನ್‌ಲೆಂಡ್‌ಗಳನ್ನೊಳಗೊಂಡ ಧ್ರುವ 
ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇವುಗಳನ್ನು “ಶಂಕುವಿನಾಕಾರದ ಮರಗಳ ಕಾಡು' ಎಂತಲೂ 
ಕರೆಯಲಾಗಿದೆ. ಇಲ್ಲಿ ಕೆಲವೇ ಪ್ರಭೇದದ ಮರಗಳು ಬೆಳೆಯುತ್ತವೆ. ಉದಾ: ಸ್ಕಾಟ್ಸ್‌ಪೈನ್‌, 
ಸ್ಟೂಸ್‌ ಮತ್ತು ಲಾರ್ಚ್‌. ಅವು ಮೊನಚಾದ ಎಲೆಗಳನ್ನು ಹೊಂದಿದ್ದು ಶ೦ಕುವಿನಾಕಾರವನ್ನು 
ಹೊಂದಿವೆ. 


3. ಮಿಶ್ರ ಕಾಡುಗಳು ದಕ್ಷಿಣದ ಕೇಂದ್ರ ಪ್ರದೇಶದಲ್ಲಿ ಕಂಡುಬರುತ್ತವೆ. ಇವುಗಳಲ್ಲಿ 
ಎಲೆ ಉದುರಿಸುವ ಮತ್ತು ಶಂಕುವಿನಾಕಾರದ ಮರಗಳು ಬೆಳೆಯುತ್ತವೆ. ಪ್ರಮುಖವಾದ 
ಮರಗಳೆಂದರೆ ಓಕ್‌, ಆಶ್‌, ಎಲ್ಮ್‌ ಪಾಫ್ಟರ್‌, ವಿಲ್ದೊ, ಬೀಚ್‌ ಇತ್ಯಾದಿ. 


4. ಮೆಡಿಟರೇನಿಯನ್‌ ಸಸ್ಯವರ್ಗವು ಸಾಮಾನ್ಯವಾಗಿ ಮೆಡಿಟರೇನಿಯನ್‌ ಸಮುದ್ರದ 
ತೀರದುದ್ದಕ್ಕೂ ಕಂಡುಬರುವುದು. ಇದು ಅಗಲ ಎಲೆಗಳನ್ನುಳ್ಳ ಸದಾ ಹಸಿರಾದ ಸಸ್ಯವರ್ಗ. 
ಏಕೆಂದರೆ ಶರತ್ಕಾಲದಲ್ಲಿ ಮರಗಳು ತಮ್ಮ ಎಲೆಗಳನ್ನು ಉದುರಿಸುವುದಿಲ್ಲ. ಕಾರ್ಕ್‌ಓಕ್‌, 
ಆಲಿವ್‌, ಲಾರೆಲ್‌ ಮುಂತಾದ ಮರಗಳು ಇಲ್ಲಿ ಬೆಳೆಯುತ್ತವೆ. 


5. ಹುಲ್ಲುಗಾವಲು ದಕ್ಷಿಣ ಭಾಗದ ಎಲೆ ಉದುರಿಸುವ ಅರಣ್ಯಗಳಲ್ಲಿ ಕಂಡು ಬರುತ್ತದೆ. 
ಉದಾ: ಹಂಗೇರಿ, ಬಲ್ಗೇರಿಯ, ರುಮೇನಿಯ ಮತ್ತು ಯೂರೋಪಿಯನ್‌ ರಷ್ಯ. ಇದು 
ವಿರಳ ಮರಗಳು ಮತ್ತು ಹುಲ್ಲುಗಳನ್ನುಳ್ಳ ಸ್ಪೆಪ್ಪಿ ಸಸ್ಯವರ್ಗವಾಗಿದೆ. 


6. ಆಲ್ಲೈನ್‌ ಸಸ್ಯವರ್ಗವು ಯೂರೋಪಿನ ದಕ್ಷಿಣ ಭಾಗದಲ್ಲಿ ಎತ್ತರವಾದ ಪರ್ವತ 
ಭಾಗಗಳಲ್ಲಿ ಹಂಚಿಕೆಯಾಗಿದೆ. ಉದಾ: ಆಲ್ಫ್ಸ್‌, ಪಿರನೀಸ್‌, ಬಾಲ್ಕನ್‌, ಕಾರ್ಪೇಧಿಯನ್‌ 
ಮತ್ತು ಡಿನಾರಿಕ್‌ ಪರ್ವತಗಳು. 


4. ವ್ಯವಸಾಯ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ 


ವ್ಯವಸಾಯ : ಯೂರೋಪಿನಲ್ಲಿ ಕೈಗಾರಿಕೀಕರಣದ ತರುವಾಯವೂ ವ್ಯವಸಾಯವು 
ಮುಖ್ಯ ವೃತ್ತಿಯಾಗಿ ಉಳಿದಿದೆ. ಈ ಖಂಡವು ವಿಶಾಲ, ಸಮತಟ್ಟಾದ, ಫಲವತ್ತಾದ 
ಭೂಮಿ ಹಾಗೂ ಉತ್ತಮ ನೀರಾವರಿ ಸೌಲಭ್ಯ ಹೊಂದಿರುವುದರಲ್ಲಿ ಅದೃಷ್ಟಶಾಲಿ. ಇಲ್ಲಿನ 
ವಾಯುಗುಣವೂ ವ್ಯವಸಾಯಕ್ಕೆ ಯೋಗ್ಯವಾಗಿದೆ. 


ಸ್ಕ್ಯಾಂಡಿನೇವಿಯನ್‌ ದೇಶಗಳನ್ನು ಹೊರತುಪಡಿಸಿ ಯೂರೋಪಿನ ಬಹಳಷ್ಟು ದೇಶಗಳು 
ಅವುಗಳ ವಿಸ್ತೀರ್ಣದಲ್ಲಿ ಶೇ.50ಕ್ಕೂ ಹೆಚ್ಚು ಭಾಗ ಕೃಷಿಗೊಳಪಟ್ಟವೆ. ಯೂರೋಪಿನ ಸರಾಸರಿ 
ಭೂಹಿಡುವಳಿಯ ಗಾತ್ರ 10 ಹೆಕ್ಟೇರು. 


ಪಶ್ಚಿಮ ಯೂರೋಪಿನ ದೇಶಗಳಲ್ಲಿ ಮಿಶ್ರಬೇಸಾಯವು ರೂಢಿಯಲ್ಲಿದೆ. ಇದು ಬೆಳೆಗಳ 
ಸಾಗುವಳಿ ಮತ್ತು ಜಾನುವಾರು ಸಾಕಣೆ ಎರಡನ್ನೂ ಒಳಗೊಂಡಿದೆ. ಇಲ್ಲಿ ಕೃಷಿ ಭೂಮಿಯನ್ನು 
ದನಗಳ ಮೇವಿಗಾಗಿ ಬೆಳೆಗಳನ್ನು ಬೆಳೆಯಲು, ಕೋಳಿಸಾಕಣೆ, ಹ೦ದಿಸಾಕಲು ಹಾಗೂ ವಿವಿಧ 
ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುವುದಕ್ಕೆ ಉಪಯೋಗಿಸಲಾಗುತ್ತದೆ. 


ಮೆಡಿಟರೇನಿಯನ್‌ ವಾಯುಗುಣವುಳ್ಳ ದಕ್ಷಿಣ ಯೂರೋಪಿನ ವ್ಯವಸಾಯವೇ 
ಬೇರೆಯಾಗಿರುತ್ತದೆ. ಅದು ಏಕದಳ ಧಾನ್ಯಬೆಳೆ, ಹಣ್ಣು, ತರಕಾರಿಗಳ ಸಾಗುವಳಿ ಮತ್ತು 
ಜಾನುವಾರು ಸಾಕಣೆಯ ಸಂಯೋಜನೆಯಿಂದ ಕೂಡಿದೆ. 


ವಿಶಾಲವಾದ ಮಾರುಕಟ್ಟೆಯನ್ನು. ಅವಲಂಬಿಸಿದ ವಿಶೇಷ ಮಾದರಿ ವ್ಯವಸಾಯ 
ಅಭಿವೃದ್ಧಿಗೊಂಡಿದೆ. ಅಧಿಕ ಜನಸಾಂದತೆಪುಳ್ಳ ನಗರ ಪ್ರದೇಶಗಳಿಗೆ ಸಮೀಪದ ಭಾಗಗಳಲ್ಲಿ 
ವಾಣಿಜ್ಯ ಹಾಗೂ ಉತ್ತಮ ಸಂಘಟಿತ ವ್ಯವಸಾಯ ಕಂಡುಬರುತ್ತದೆ. ಒಟ್ಟಾರೆ ಯೂರೋಪಿನ 
ಜನರಲ್ಲಿ ಶೇ.10ಕ್ಕೂ ಕಡಿಮೆ: ಭಾಗ ವ್ಯವಸಾಯ ವೃತ್ತಿಯಲ್ಲಿ ತೊಡಗಿದ್ದಾರೆ. 


ಮೇಲ್ಮೈ ಲಕ್ಷಣ, ಮಣ್ಣು, ವಾಯುಗುಣ, ಮಾರುಕಟ್ಟೆ ಮತ್ತು ಕೃಷಿ ಕಾರ್ಮಿಕರು 
ದೊರೆಯುವಿಕೆಯನ್ನು ಅವಲಂಬಿಸಿ ಯೂರೋಪಿನ ವಿವಿಧ ಭಾಗಗಳಲ್ಲಿ ವಿವಿಧ ಬಗೆಯ 
ಬೆಳೆಗಳನ್ನು ಬೆಳೆಯಲಾಗುತ್ತದೆ. 


ಗೋಧಿಯು ಯೂರೋಪಿನ ಪ್ರಮುಖ ಆಹಾರ ಬೆಳೆ. ಪ್ಯಾರಿಸ್‌ ಮೈದಾನ, ಯೂರೋಪ್‌ 
ಮಹಾಮೈದಾನ, ಹಂಗೇರಿ ಮೈದಾನ, ತಗ್ಗು ಮೈದಾನದ ದೇಶಗಳು ಹಾಗೂ ಇಟಲಿಯ 
ಪೋ ನದಿ ಬಯಲುಗಳು ಯೂರೋಪಿನ ಪ್ರಮುಖ ಗೋಧಿ ಅತ್ಪಾದಿಸುವ ಪ್ರದೇಶಗಳು. 


ಮೆಕ್ಕೆಜೋಳವು ಯೂರೋಪಿನ ಎರಡನೆಯ ಪ್ರಮುಖ ಏಕದಳಧಾನ್ಯ ಬೆಳೆ. ಫ್ರಾನ್ಸ್‌ 
ಇಟಲಿ, ಹಂಗೇರಿ, ಜರ್ಮನಿ ಮತ್ತು ಸೇನ್‌ ಪ್ರಮುಖ ಮೆಕ್ಕೆಜೋಳ ಉತ್ಪಾದಿಸುವ ದೇಶಗಳು. 
ರೈ ಮತ್ತೊಂದು ಆಹಾರದ ಬೆಳೆ. "ಇದನ್ನು ಹೆಚ್ಚಾಗಿ ಬೆಡ್‌ ಮತ್ತು ಮದ್ಯಗಳ ತಯಾರಿಕೆಗೆ 
ಲಾಗುವುದು. ಪೋಲೆಂಡ್‌, ಜರ್ಮನಿ, ಜೆಕ್‌ ಮತ್ತು ಸ್ಪೋದೇಕಿಯ ಗಣರಾಜ್ಯಗಳು 


ಪ್ರಮುಖ ರೈ ಉತ್ಪಾದಿಸುವ ದೇಶಗಳು. ಬಾರ್ಲಿ ಉತ್ಪಾದನೆಯಲ್ಲೂ ಯೂರೋಪ್‌ 
ಪ್ರಮುಖವಾದುದು. ಇದನ್ನು ಆಹಾರ ಧಾನ್ಯವನ್ನಾಗಿ, ದನಗಳಿಗೆ ಆಹಾರವಾಗಿ ಮತ್ತು ಮದ್ಯ 
ತಯಾರಿಕೆಯಲ್ಲಿ ಬಳಸಲಾಗುವುದು. ಕೆಲವೆಡೆ ಓಟ್ಸ್‌ನ್ನೂ ಬೆಳೆಯಲಾಗುತ್ತದೆ. ಭತ್ತವನ್ನು ಅಲ್ಪ 
ಪ್ರಮಾಣದಲ್ಲಿ ಬೆಳೆಯಲಾಗುವುದು. ಇದು ಬೇಸಿಗೆಯ ಬೆಳೆ. 


ಸಕ್ಕರೆಗೆಡ್ಡೆ ಮತ್ತು ಬಟಾಟೆ (ಆಲೂಗೆಡ್ಲೆ)ಗಳು ಯೂರೋಪಿನ ಎರಡು ಪ್ರಮುಖ 
ಗೆಡ್ಡೆ ಬೆಳೆಗಳು. ಸಕ್ಕರೆ ಗೆಡ್ಡೆಯನ್ನು ಸಕ್ಕರೆ ತಯಾರಿಕೆಗೆ ಮತ್ತು ದನಗಳ ಆಹಾರವಾಗಿ 
ಉಪಯೋಗಿಸಲಾಗುತ್ತದೆ. 


ಬಟಾಟೆಯನ್ನು ಹೆಚ್ಚಾಗಿ ಕೇಂದ್ರ ಮತ್ತು ಪೂರ್ವ ಯೂರೋಪ್‌ ಮೈದಾನಗಳಲ್ಲಿ 
ಬೆಳೆಯಲಾಗುವುದು. ಯೂರೋಪ್‌ ಪ್ರಪಂಚದೆಲ್ಲೇ ಹೆಚ್ಚು ಬಟಾಟೆಯನ್ನು ಉತ್ಪಾದಿಸುವುದು. 
ಗಸೆಯು (71ಬಂ ಯೂರೋಪಿನ ಪಮುಖ ನಾರು ಜಳೆ. 


ಯೂರೋಪಿನ ಬೆಟ್ಟಗಳ ಇಳಿಜಾರುಗಳಲ್ಲಿ ದ್ರಾಕ್ಷಿ, ಸೇಬು,. 'ಅಂಜೂರ, ಕಿತ್ತಲೆ, 
ನಿಂಬೆ, ದ್ವೀಪದ್ರಾಕ್ಷಿ (ಫ್ರಮ್‌), ದಾಳಿಂಬೆ, ಚೆಸ್‌ ನಟ್‌ ಮೊದಲಾದ ಹಣ್ಣುಗಳ ಬೇಸಾಯವು 
ಕಂಡುಬರುತ್ತದೆ. , ಬೆಲ್ಲೇರಿಯಾವು ಗುಲಾಬಿ ಹೂವು, ತರಕಾರಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ 
ಪ್ರಸಿದ್ಧವಾಗಿದೆ. 


ಹೈನುಗಾರಿಕೆ: ಇದು ಯೂರೋಪಿನ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಅತ್ಯು ತ್ತಮ ವ್ಯವಸ್ಥಿತ 


ಉದ್ಯಮ. ತಂಪಾದ ತೇವಾಂಶಭರಿತ ವಾಯುಗುಣ, ಅಧಿಕ ಔನಸಾಂದ್ರತೆವುಳ್ಳ ನಗರಗಳು, 
ಸುವ ವಸಿತ ರಸ್ತೆ ಮತ್ತು ರೈಲುಸಾರಿಗೆ ಸೌಲಭ್ಯ. ಅತ್ಯು ತ್ತಮ ಜೈವಿಕ- -ತಂತ್ರಜ್ಞಾನದ ಅಭಿವೃದ್ಧಿ, 
ಶೈತ್ಯೀಕರಣ. ವಾಣಿಜ್ಯ 88 ಹೈನುಗಾರಿಕೆಯಲ್ಲಿ ಮೊಂತೀಕರಣ ಮತ್ತು ಯಥೇಚ್ಛವಾದ 


ಡೆನ್ಮಾರ್ಕ್‌, ನೆದರ್ಲೆಂಡ್ಸ್‌, ಸ್ವಿಟ್ಜರ್ಲೆಂಡ್‌, ಜರ್ಮನಿ ಮತ್ತು ಬ್ರಿಟನ್‌ಗಳಲ್ಲಿ 
ಹೈನುಗಾರಿಕೆಯು ಹೆಚ್ಚು ಅಭಿವೃ ದೈಗೊ೦ಡಿದೆ. ಆದರೆ ಡೆನ್ಮಾರ್ಕ್‌ ಅತ್ಯಂತ ಪ್ರಮುಖವಾದುದು. 
೫0 ದೇಶಗಳು ತಮ್ಮ ಹೈನದ ವಸ್ತುಗಳನ್ನು ರಫ್ತು ಮಾಡುತ್ತವೆ. ಉದಾ: ಬೆಣ್ಣೆ. 
ಗಿಣ್ಣು, ಸಾ೦ದ್ರೀಕರಿಸಿದ ಹಾಲು, `ಾಕೊಲೆಟ್‌ ಮೊದಲಾದವು 


ಮೀನುಗಾರಿಕೆ: ಇತಿಹಾಸದ ಉದ್ದಕ್ಕೂ ಯೂರೋಪ್‌ ಖಂಡವು ಮೀನುಗಾರಿಕೆಯನು 
ತನ್ನ ಆಹಾರದ ಆರ್ಥಿಕತೆಯನ್ನಾಗಿ ರೂಢಿಸಿಕೊಂಡು ಬಂದಿದೆ. ಕಡಿಮೆ ಆಳದ ಸಮುದ್ರ 
ಭಾಗಗಳಲ್ಲಿ ಮೀನುಗಾರಿಕೆ ಸಾಗುತ್ತದೆ. ಪ್ರಮುಖ ಮೀನುಗಾರಿಕಾ ಪ್ರದೇಶಗಳು ವಾಯವ್ಕ 
ಯೂರೋಪಿನಲ್ಲಿವೆ. ಅವು ಆರ್ಕಿಕ್‌ ವೃತ್ತದ ಉತ್ತರ ಭಾಗದಿಂದ ಮೆಡಿಟರೇನಿಯನ್‌ 
ಸಮುದ್ರದವರೆಗೆ. ವಿಸ್ತರಿಸಿವೆ. ಉತ್ತರ ಸಮುದ್ರವ. ಅತಿ ತೀವ್ರವಾದ ಮೀನುಗಾರಿಕಾ 
ಪ್ರದೇಶವಾಗಿದೆ. ಅದರಲ್ಲಿ ನಾರ್ವೆ, "ಬ್ರಿಟನ್‌, ಡೆನ್ಮಾರ್ಕ್‌, ಸ್ವೀಡನ್‌ ಮತ್ತು .ಜರ್ಮನಿಗಳು 
ಸೇರಿವೆ. ಡಾಗರ್‌ ಬ್ಯಾಂಕ್‌ ಮತ್ತು ಗ್ರೆ ಗೇಟ್‌ ಫಿಶರ್‌ ಬ್ಯಾಂಕ್‌ ದೇಶಗಳು ಉತ್ತರ ಸಮುದ್ರದ 
ಎರಡು ಪ್ರಸಿದ್ಧ ಮೀನುಗಾರಿಕಾ ಕೇಂದ್ರಗಳಾಗಿವೆ. ನಾರ್ವೆಯ ಜನರು ಮೀನುಗಾರಿಕೆಯಲ್ಲಿ 
ಪರಿಣಿತರಾಗಿದ್ದಾರೆ. 


ಸೀಲ್‌ ಮತ್ತು ತಿಮಿಂಗಿಲಗಳನ್ನು ಧ್ರುವ ಪ್ರದೇಶಗಳಲ್ಲಿ ಹಿಡಿಯಲಾಗುತ್ತದೆ. ನಾರ್ವೆಯು 
ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ದೇಶವಾಗಿದೆ. 


ಭೂಪಟ 14.7 - ಯೂರೋಪಿನ ಮೀನುಗಾರಿಕೆ ವಲಯ 


ಕೃಷಿ ಭೂಮಿ ಮತ್ತು ಆಹಾರ ಧಾನ್ಯಗಳ ಕೊರತೆಗಳಿಂದಾಗಿ ಯೂರೋಪಿನಲ್ಲಿ 


ಮೀನುಗಾರಿಕೆ ಪಗತಿಗೊಂಡಿದೆ. 
5. ಖನಿಜಗಳು ಮತ್ತು ಪ್ರಮುಖ ಕೈಗಾರಿಕೆಗಳು 


ಖನಿಜಗಳು: ಯೂರೋಪ್‌ ಖಂಡದಲ್ಲಿ ವಿವಿಧ ಬಗೆಯ ಖನಿಜಗಳು ಮತ್ತು 
ಶಕ್ತಿಸಂಪನ್ಮೂಲಗಳು ದೊರೆಯುತ್ತವೆ. 


ಈ ಖಂಡದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಣದ ಅದಿರು ಉತ್ಪಾದನೆಯಾಗುತ್ತದೆ. 
ಯೂರೋಪಿನ ಬಹಳಷ್ಟು ದೇಶಗಳಲ್ಲಿ ಕಬ್ಬಿಣದ ಅದಿರು ಹಂಚಿಕೆಯಾಗಿದೆ. ಪ್ರಪಂಚದ 
ಶೇ. 5 ಭಾಗದಷ್ಟು ಕಬ್ಬಿಣದ ಅದಿರಿನ ನಿಕ್ಷೇಪವು ಈ ಖಂಡದಲ್ಲಿ ಲಭ್ಯವಿದೆ. ಫ್ರಾನ್ಸ್‌, ಜರ್ಮನಿ, 
ಬ್ರಿಟನ್‌ ಮತ್ತು ಸ್ವೀಡನ್‌ಗಳು ಪ್ರಮುಖ ಕಬ್ಬಿಣದ ಅದಿರು ಉತ್ಪಾದಿಸುವ ದೇಶಗಳು. 


ಬಲ್ಗೇರಿಯ ಮತ್ತು ಪೋಲೆಂಡ್‌ಗಳು ಪ್ರಮುಖ ತಾಮ್ರ ಉತ್ಪಾದಿಸುವ ದೇಶಗಳು. 
ಯೂರೋಪಿನಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳ ಸಂಪತ್ತು ಬಹಳ ಕಡಿಮೆ. 
ಪ್ರಮುಖ ಪೆಟ್ರೋಲಿಯಂ ಉತ್ಪಾದಿಸುವ ಭಾಗಗಳೆಂದರೆ ಉತ್ತರ ಸಮುದ್ರ, ಫ್ರಾನ್ಸ್‌, ಇಟಲಿ, 
ನೆದರ್ಲೆಂಡ್ಸ್‌ ಮತ್ತು ಜರ್ಮನಿ. 


ಕಲ್ಲಿದ್ದಲು ಯೂರೋಪಿನ ಪ್ರಮುಖ ವಿದ್ಯುತ್‌ಶಕ್ತಿಯ ಸಂಪನ್ಮೂಲ. ಸ್ವಾಂಡಿನೇವಿಯ 
ಮತ್ತು "ಮೆಡಿಟರೇನಿಯನ್‌ ದೇಶಗಳನ್ನು ಹೊರತುಪಡಿಸಿ ಈ ಖಂಡದಾದ್ಕಂತ ಕಲ್ಲಿದ್ದಲು 
ನಿಕ್ಷೇಪವು ಹಂಚಿಕೆಯಾಗಿದೆ. ಉತ್ತಮದರ್ಜೆಯ ಬಿಟುಮಿನಸ್‌ ಕಲ್ಲಿದ್ದಲು ಯೂರೋಪಿಯನ್‌ 
ರಷ್ಯ ಜರ್ಮನಿ ಮತ್ತು ಬಿಟನ್‌ಗಳಲ್ಲಿ ಹಂಚಿಕೆಯಾಗಿದೆ. ಕೆಲವಡೆ ಬಾಕ್ಸೈಟ್‌ ಮತ್ತು 
ಪೊಟ್ಯಾಸ್‌ಗಳೂ ದೊರೆಯುತ್ತವೆ. 


ಪ್ರಮುಖ ಕೈಗಾರಿಕೆಗಳು 


ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ: ಆಧುನಿಕ ಯುಗವು ಕಬ್ಬಣ ಮತ್ತು ಉಕ್ಕಿನ ಯುಗ. 
ಇದು ದೊಡ್ಡ ಪ್ರಮಾಣದ ಕೈಗಾರಿಕೆಯಾಗಿದ್ದು, ಹಲವು ಉಪಕ್ಕೆ ಗಾರಿಕೆಗಳಿಗೆ ಅಗತ್ಯವಾದ 
ಕಬ್ಬಿಣ ಮತ್ತು ಉಕ್ಕುಗಳನ್ನು ಉತ್ಪಾದಿಸುತ್ತದೆ. ಪ್ರಮುಖ ಕಬ್ಬಿಣ ಮತ್ತು ಉಕ್ಕು ಉತ್ಪಾದಿಸುವ 
ಪ್ರದೇಶಗಳೆಆದರೆ; 5 ಜರ್ಮನಿ ರ್ದೂರ್‌, ಸಾರ್‌, ವೆಸರ್‌ ನದಿಬಯಲುಗಳು ಮತ್ತು ಬರ್ಲಿನ್‌ 
ಪ್ರದೇಶ. 2) ಬ್ರಿಟನ್‌ ಬ್ಲಾಕ್‌ಕ೦ಟಿ, *ಶೆಫೀಲ್ಡ್‌, ಈಶಾನ್ಯ ಕರಾವಳಿ ಮತ್ತು ಮೇಲ್‌ ಪ್ರದೇಶ. 
3) ಫ್ರಾನ್ಸ್‌ ಲೊರೈನ್‌, ವಾಯವ್ಯ ಮತ್ತು ಪೂರ್ವಗಡಿ ಪ್ರದೇಶಗಳು. ಪೋಲೆಂಡಿನ ಸೈಲೀಸಿಯ 
ಇಟಲಿಯ ಪೋ ನದಿ ಕಣಿವೆ ಮತ್ತು ಲಂಬಾರ್ಡಿ ಮೈದಾನ. 


ಹತ್ತಿ ಬಟ್ಟೆ ಕೈಗಾರಿಕೆ: ಯೂರೋಪಿನಲ್ಲಿಯೂ ಅನೇಕ ಕೃಷಿ ಆಧಾರಿತ ಕೈಗಾರಿಕೆಗಳು 
ಅಭಿವೃ ದ್ಧಿಗೊಂಡಿವೆ. ಅವುಗಳಲ್ಲಿ ಹತ್ತಿಬಟ್ಟೆ ಕೈಗಾರಿಕೆಯೂ ಒಂದಾಗಿದೆ. ಯೂರೋಪಿನಾದ್ಯಂತ 
ಹತ್ತಿಗಿರಣಿಗಳಿವೆ. ಕಚ್ಚಾಹತ್ತಿಯನ್ನು.' ಹೊಸದೇಶನೆಕಂದ ಆಮದು ಮಾಡಿಕೊಳ್ಳಲಾಗುತ್ತದೆ. 


ಬಿಜನ್‌ ಆಧುನಿಕ ಹತ್ತಿಬಪ್ಟೆ ಕೈಗಾರಿಕೆಯ ಉಗಮ ಸ್ಥಳ. ಇಲ್ಲಿನ ಲಂಕಾಷ್ಠೆರ್‌, ಚೆಪೈರ್‌ 
ಮತ್ತು ಡರ್ಬಿಷೈರ್‌ಗಳು ಪ್ರಮಖ ಹತ್ತಿಗಿರಣಿ ಕೇಂದ್ರಗಳು. ಜರ್ಮನಿ ಮತ್ತು ಪ ಪ್ರಾನ್ಸ್‌ಗಳು 
ಇತರ ಪ್ರಮುಖ ಹತ್ತಿ ಜವಳಿ ವಸ್ತುಗಳನ್ನು ಉತ್ಪಾದಿಸುವ ದೇಶಗಳು. 


ಉತ್ತಮ ದರ್ಜೆಯ ರೇಷ್ಮೆ ಉಣ್ಣೆಬಟ್ಟೆ ಮತ್ತು ಕೃತಕನಾರಿನ ಬಟ್ಟೆಗಳಿಗೆ ಬ್ರಿಟನ್‌, ಜರ್ಮನಿ, 
ಫ್ರಾನ್ಸ್‌, ಬೆಲ್ಜಿಯಂ ಮತ್ತು ಇಟಲಿಗಳು ಪ್ರಸಿದ್ಧವಾದವು. 


ಹಡಗು ಕಟ್ಟುವ ಕೈಗಾರಿಕೆ: ಇದೊಂದು ದೊಡ್ಡ ಪ್ರಮಾಣದ ಎಂಜಿನಿಯರಿಂಗ್‌ ಹಾಗೂ 
ವಿಶೇಷವಾಗಿ ಜೋಡಣೆ ಕೈಗಾರಿಕೆ. ತಂತ್ರಜ್ಞಾನದ ಪ್ರಗತಿ, ಉತ್ತಮ ರೇವುಗಳ ಸೌಲಭ್ಯ, 
ಕೈಗಾರಿಕಾ ಪ್ರಗತಿ ಮೊದಲಾದವು ಈ ಉದ್ಯಮದ ಬೆಳವಣಿಗೆಗೆ ಪ್ರೋತ್ಸಾಹದಾಯಕವಾಗಿವೆ. 
ಯೂರೋಪಿನಲ್ಲಿ ಜರ್ಮನಿಯು ಪ್ರಮುಖ ಹಡಗು ಕಟ್ಟುವ ದೇಶ. ಸ್ವೀಡನ್‌, ಬ್ರಿಟನ್‌ ಮತ್ತು 
ಫ್ರಾನ್ಸ್‌ಗಳು ಯುರೋಪಿನ ಇತರ ಹಡಗು ಕಟ್ಟುವ ದೇಶಗಳು. 


ಸ್ವಯಂಚಾಲಿತ ವಾಹನ ಕೈಗಾರಿಕೆ: ಇದು ಕಾರು, ಟ್ರಕ್ಕು, ಬಸ್‌, ಸ್ಕೂಟರ್‌ ಮೊದಲಾದವು 
ಹಾಗೂ ಮೋಟಾರ್‌ ಎಂಜಿನ್‌ ನೆರವಿನಿಂದ ಚಲಿಸುವ ಯಾವುದೇ ಇತರೆ ವಾಹನಗಳನ್ನು 
ತಯಾರಿಸುವ ಉದ್ಯಮ. ಇದೂ ಒಂದು ಜೋಡಣೆಯ ಕೈಗಾರಿಕೆ. ಅತ್ಯುತ್ತಮ ತಾಂತ್ರಿಕ ಮತ್ತು 
ವೆಚ್ಚದಾಯಕವಾದ ಕೈಗಾರಿಕೆ. ಜರ್ಮನಿ, ಫ್ರಾನ್ಸ್‌, ಇಟಲಿ ಮತ್ತು ಬ್ರಿಟನ್‌ ಯೂರೋಪಿನ 
ಪ್ರಮುಖ ಸ್ವಯಂಚಾಲಿತವಾಹನ ಕೈಗಾರಿಕಾ ದೇಶಗಳು. 


6. ಯೂರೋಪಿನ ಪ್ರಮುಖ ಕೈಗಾರಿಕಾ ಪ್ರದೇಶಗಳು 


ಯೂರೋಪಿನ ಪ್ರಮುಖ ಕೈಗಾರಿಕೆಗಳು ಮತ್ತು ಕೈಗಾರಿಕಾ ಕೇಂದ್ರಗಳು ಒಂದು ಬಗೆಯ 
ತ್ರಿಕೋನ ರೂಪದಲ್ಲಿ ಕೇಂದ್ರೀಕರಣಗೊಂಡಿವೆ. ಇದನ್ನು ಯೂರೋಪಿನ ಕೈಗಾರಿಕಾ ಹೃದಯ 
ಎನ್ನುವರು. ಈ ತ್ರಿಕೋನವು ಉತ್ತರ ಸಮುದ್ರದಿಂದ ಪೋಲೆಂಡಿನ ಮಧ್ಯಭಾಗದ ಮತ್ತು 


್‌ 


ದಕ್ಷಿಣದ ಇಟಲಿಯ “ಪೊ' ನದಿ ಕಣಿವೆಯಿಂದ ಉತ್ತರದ ಸ್ವೀಡನ್‌ವರೆಗೂ ವ್ಯಾಪಿಸಿಕೊಂಡಿದೆ. 


ಈ ಕೆಳಕಂಡವು ಯೂರೋಪಿನ ಪ್ರಮುಖ ಕೈಗಾರಿಕಾ ವಲಯಗಳು: 


1 


2 
3 
4 
| 
6 
ಗ 
8 
9 


ಬ್ರಿಟನ್‌ ಕೈಗಾರಿಕಾ ವಲಯ. 

ಪಶ್ಚಿಮದ ತ್ರಿಕೋನ ಕೈಗಾರಿಕಾ ವಲಯ. 

ಪ್ಯಾರಿಸ್‌ ಕೈಗಾರಿಕಾ ವಲಯ; ಇದನ್ನು "ಫ್ರಾನ್ಸಿನ ಕೈಗಾರಿಕಾ ಹೃದಯ' ಎನ್ನುವರು. 
ಲೊರೈನ್‌-ಸಾರ್‌ ಕೈಗಾರಿಕಾ ವಲಯ. 

ರೈನ್‌ ನದಿಯ ಮೇಲ್ಕಣಿವೆ ವಲಯ. 

ಸೈಲೇಸಿಯದ ಮೇಲ್ವಣಿವೆ ವಲಯ. 

ದಕ್ಷಿಣದ ಸ್ಕ್ಯಾಂಡಿನೆವಿಯಾ. ವಲಯವು ಸ್ಟಾಕ್‌ಹೊಮ್‌ನ್ನು ಒಳಗೊಂಡಿದೆ. 
ಪೂರ್ವ ಜರ್ಮನಿಯಿಂದ ಈಶಾನ್ಯ ಜೆಕ್‌ ಮತ್ತು ಸ್ಲೋವೇಕಿಯ ವಲಯ. 


ಉತ್ತರದ ಇಟಲಿಯ ಕೈಗಾರಿಕಾ ವಲಯದಲ್ಲಿ ಪೋ ನದಿ ಬಯಲು. 
7. ಜನಸಂಖ್ಯೆ 


ಯೂರೋಪಿನ ಭೌಗೋಳಿಕ ಕ್ಷೇತ್ರವನ್ನು ಹೊಲಿಸಿ ನೋಡಿದಾಗ ಅದರ ಜನಸಂಖ್ಯೆ 
ಹೆಚ್ಚಾಗಿಯೇ ಇದೆ. ಯೂರೋಪಿಯನ್‌ ರಷ್ಯವನ್ನು ಹೊರತುಪಡಿಸಿ ಪ್ರಪಂಚದ 
ಶೇ.11 ಭೂಭಾಗವನ್ನು ಹೊಂದಿದೆ. ಆದರೆ ಪ್ರಪಂಚದ ಐದನೆಯ ಒಂದು ಭಾಗದಷ್ಟು 
ಜನಸಂಖ್ಯೆಯನ್ನು ಹೊಂದಿದೆ. ಅದರ ಒಟ್ಟು ಜನಸಂಖ್ಯೆ 738.2 ಮಿಲಿಯನ್‌ಗಳು (2010). 
ಇದರಲ್ಲಿ ನಗರ ಜನಸಂಖ್ಯೆಯ ಪಾಲು ಹೆಚ್ಚು. 


ಹಂಚಿಕೆ: ಯೂರೋಪಿನಲ್ಲಿ ಜನಸಂಖ್ಯೆಯು ಸಮನಾಗಿ ಹಂಚಿಕೆಯಾಗಿಲ್ಲ. ಜರ್ಮನಿ, 
ಬ್ರಿಟನ್‌, ಇಟಲಿ ಮತ್ತು ಫ್ರಾನ್ಸ್‌ಗಳು ಯೂರೋಪಿನ ಜನಭರಿತ ದೇಶಗಳು. ವಾಯವ್ಯ 
ಯೂರೋಪಿನಲ್ಲಿ ಜನಸಾಂದ್ರತೆ ಕಡಿಮೆ. ಆಲ್ಫ್ಸ್‌, ಕಕಾಸಸ್‌, ಅರೆ ಶುಷ್ಕ ಪ್ರದೇಶವುಳ್ಳ 
ಆಗ್ನೇಯ ಯೂರೋಪಿನ ಭಾಗಗಳಲ್ಲಿಯೂ ಜನಸಾಂದ್ರತೆ ವಿರಳ. 


ಯೂರೋಪಿನ ಅಧಿಕ ಜನಸಾ೦ದ್ರತೆಯುಳ್ಳ ದೇಶಗಳೆಂದರೆ; ಬೆಲ್ಜಿಯಂ, ಲಕ್ಷಂಬರ್ಗ್‌, 
ನೆದರ್ಲೆಂಡ್ಸ್‌ ಇತ್ಯಾದಿ. ಇದಕ್ಕೆ ಕೈಗಾರಿಕೀಕರಣ, ಸಟೆ ಸೌಲಭ್ಯ, ನೈಸರ್ಗಿಕ ಸಂಪನ್ಮೂಲಗಳು 
ಮತ್ತು ತಂತ್ರಜ್ಞಾನದ ಪ್ರಗತಿ ಜಾ ಕಾರಣಗಳಾಗಿವೆ. 


ಬೆಳವಣಿಗೆ: ಯೂರೋಪಿನ ಬಹಳಷ್ಟು ದೇಶಗಳು ಕಡಿಮೆ ಮತ್ತು ಇಳಿಮುಖ ಜನಸಂಖ್ಯಾ 
ಬೆಳೆವಣಿಗೆಯ ಲಕ್ಷಣಗಳಿಂದ ಕೂಡಿವೆ. ಜನಸಂಖ್ಯಾ ಬೆಳವಣಿಗೆಯು ಸ್ಥಳದಿಂದ ಸ್ಥಳಕ್ಕೆ 
ಬದಲಾಗುತ್ತದೆ. 


ವಲಸೆ: ಕಳೆದ 200 ವರ್ಷಗಳಲ್ಲಿ ಯೂರೋಪಿಯನ್ನರು ಬೇರೆ ದೇಶಗಳಿಗೆ ವಲಸೆ 
ಹೋಗಿದ್ದಾರೆ ಮತ್ತು ಅನೇಕ ಕಾರಣಗಳಿಂದ ಬೇರೆ ದೇಶದ PN ಯೂರೋಪಿಗೆ ವಲಸೆ 
ಬಂದು ಅಲ್ಲೆ ನೆಲೆಸಿದ್ದಾರೆ. 


ದ್ವಿತೀಯ ಜಾಗತಿಕ ಯುದ್ಧದ ನಂತರ ವಿವಿಧ ಖಂಡ ಮತ್ತು ದೇಶಗಳಿಂದ ಜನರು 
ಬ್ರಿಟನ್‌ಗೆ ಒಳವಲಸೆ ಬಂದಿದ್ದಾರೆ. ಅವರಲ್ಲಿ ಹೆಚ್ಚಾಗಿ ಇಟಾಲಿಯನ್ನರಾಗಿದ್ದಾರೆ. 


ಭೂಪಟ 149 - ಜನಸಾಂದ್ರತೆ 


ದ್ವಿತೀಯ ಜಾಗತಿಕ ಯುದ್ಧಕ್ಕೂ ಮುಂಚೆ ಜರ್ಮನ್ನರು ಬೇರೆ ಬೇರೆ ದೇಶಗಳಿಗೆ 
ವಲಸೆ ಹೋಗಿದ್ದಾರೆ. ಪೊಲೆಂಡ್‌, ರುಮೇನಿಯ, ಹಂಗೇರಿ, ಜೆಕ್‌, ಸ್ಲೊವೇಕಿಯಾ ಮತ್ತು 
ಯುಗೊಸ್ಲೊವಿಯಾಗಳಲ್ಲಿ ಜರ್ಮನ್ನರು ಅಲ್ಪಸಂಖ್ಯಾತರಾಗಿ ಕಾಣಿಸಿಕೊಳ್ಳುತ್ತಾರೆ. 


ಜನಸಾಂದ್ರತೆ: ಯೂರೋಪದಲ್ಲಿ ಜನಸಾ೦ದ್ರತೆ ವೈವಿಧ್ಯಮಯವಾಗಿದೆ. ತೀವ್ರ ಅಭಿವೃದ್ಧಿ 
ಹೊಂದಿದ ನೆದರ್ಲೆಂಡ್ಲ್‌ನಲ್ಲಿ ಪ್ರತಿ ಚದರ ಕಿ.ಮೀ. 950 ಜನರು ಇದ್ದರೆ ಐಸ್‌ಲ್ಯಾಂಡ್‌ದಲ್ಲಿ 
ಅದು ಪ್ರತಿ ಚದರ ಕಿ.ಮೀ.ಗೆ 3 ಜನರು ಮಾತ್ರ. ಉತ್ತರ ಯೂರೋಪಿನ ತಗ್ಗು ಪ್ರದೇಶವು 
ಅತಿ ಹೆಚ್ಚು ಜನಸಾ೦ದ್ರತೆಯನ್ನು ಹೊಂದಿದೆ. 


ಯೂರೋಪಿನ ಅತಿ ಹೆಚ್ಚು ಜನಸಾ೦ದ್ರತೆಯುಳ್ಳ ಪ್ರದೇಶಗಳೆಂದರೆ ಕೈಗಾರಿಕ ಜಿಲ್ಲೆಗಳು, 
ಬೆಲ್ಜಿಯಂ ಮತ್ತು ಜರ್ಮನ್‌ ಕಲ್ಲಿದ್ದಲು ಪ್ರದೇಶಗಳು, ಗೇಟರ್‌ಲಂಡನ್‌, ನೆದರ್ಲೆಂಡ್ಟ್‌, ರ್ಹೈನ್‌ 
ನದಿಬಯಲು, ಉತ್ತರ ಇಟಲಿ ಮತ್ತು ಸ್ನೇನಿನ ಕರಾವಳಿ ಪ್ರದೇಶಗಳು. 


ವಿರಳ ಜನಸಾಂದ್ರತೆಯುಳ್ಳ ಪ್ರದೇಶಗಳೆಂದರೆ ಮಧ್ಯ ಫ್ರಾನ್ಸ್‌ ಪರ್ವತಮಯ ಪ್ರದೇಶಗಳು, 
ಬಾಲ್ಬನ್‌ ವಲಯ ಮತ್ತು ಸ್ಕಾಟ್ಲೆಂಡ್‌ನ ಉನ್ನತ ಭಾಗಗಳು.4ೌ 


ಹೊಸ ಪದಗಳು 


ಆಲ್ಪೈನ್‌. ಆಲ್ಫ್ಸ್‌, ಸ್ವಯಂಚಾಲಿತ, ಅಗಸೆನಾರು, ಕಾವಳ, ಮಡಿಕೆ ಪರ್ವತಗಳು, 
ಸಾಗರೀಯ ವಾಯುಗುಣ, ಮಾಸಿಫ್‌, ಮೆಸೆಟ, ವಲಸೆ, ಪರ್ಯಾಯ ದ್ವೀಪ, ತೈಗ, ಜವಳಿ 
ಉದ್ಯಮ. 
ನಿಮದೆ ತಿಆದಿರಲ 


1 ಸ್ಹಾಂಡಿವೇವಿಯ ಉತ್ಸರ ಯೂರೋಪಿವ ಭಾಗವಾಗಿದ್ದು, ನಾರ್ವೆ, ಸ್ವೀಡನ್‌, ಮತ್ತು 
ಫಿನ್‌ಲ್ಯಾಂಡ್‌ರಳನ್ನೊಳದೊಂ೦ದಿದೆ. 


ಜ್ರಟನ್‌ ಅಥವಾ ಗ್ರೆಂಟ್‌ ಬಟನ್‌ ಯೂರೋಪಿನ ಬಹುದೊಡ್ಡ ದ್ವೀಪವಾಗಿದ್ದು ಇಂಧ್ಲೆಂಡ್‌, 
ಸ್ತಾಭ್ಲೆಂಡ್‌ ಮತ್ತು ವೇಲ್ಡ್‌ರಕನ್ನೊಕದೊಂಣಿದೆ. ಉತ್ತರ ಐದ್ದೆ೦ಂಡ್‌ನ್ನೂ ಸೆ೦ಿಪಿಕೂಂಡು 
ಇದು ಪಂಯುಕ್ತ ರಾಜ್ಯ(ಯು.ಕ.)ವಾಣಿದೆ. 

ಸುಮಾರು 5೦೦ ವರ್ಷರಆರೂ ಹೆಚ್ಚು ಕಾಲ ಯೂರೊಂಪನ್ನು ಪ್ರಪಂಚದ ಹೃದಯ 
ಭಾದವೆಂದು ಕರೆಯಲಾಗಿತ್ತು. 

ಬ್ಲಾಕ್‌ ಫಾರೆಸ್ಟ್‌ ಎನ್ನುವುದು ಅರಣ್ಯವಲ್ಲ. ಅದೊಂದು ಪರ್ವತ ಪ್ರದೇಶ. ದಕ್ಷಿಣ 
ಜರ್ಮನಿಯಲ್ಲದೆ. ಇದರ ಒಳ ಭಾದವು ದಟ್ಟಡವಿಂಬ೦ದಾಗಿ ಕತ್ಸಲಾಗಿರುವುದಲಿಂದ ಈ 
ಹೆಸರು ಬಂದಿದೆ. 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 

ಯುರೋಪಿನ ಭೌಗೋಳಿಕ ಸ್ಥಾನ ತಿಳಿಸಿ. 

“ಯೂರೋಪನ್ನು ಏಷ್ಯಾದ ಪರ್ಯಾಯದ್ವೀಪ' ಎನ್ನುವರು. ಏಕೆ? 
ಯೂರೋಪಿನ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ. 

ಯೂರೋಪಿನ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿ. 
ಯೂರೋಪಿನ ೩ ವಾಯುಗುಣ ಪ್ರದೇಶಗಳಾವುವು? 
ಯೂರೋಪಿನ ಪ್ರ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳನ್ನು ತಿಳಿಸಿ. 
ಯೂರೋಪಿನಲ್ಲಿ ೩ ಹೈನುಗಾರಿಕಾ ದೇಶಗಳನ್ನು ಹೆಸರಿಸಿ. 
ಯೂರೋಪಿನ ೩ ಆಹಾರ ಬೆಳೆಗಳಾವುವು? 

ಯೂರೋಪಿನ 2 ಮೀನುಗಾರಿಕಾ ವಲಯಗಳನ್ನು ತಿಳಿಸಿ. 


ಯೂರೋಪಿನ ೩ ಖನಿಜಗಳಾವುವು? 


\O 00 XJ ಲಾ UN & ಓಟಿ Np ಣ್‌ 


ಖಾ 
ಹಾ 


ಚಟುವಟಕೆಗಳು 
1 ಭೂಪಟದಲ್ಲಿ ಯೂರೋಪಿವ ಮುಖ್ಯ ಪ್ರಾಕೃತಿಕ ವಿಭಾದದಳನ್ನು ದುರುತಿಪುವುದು. 
2 ನಿಮ್ಮ ಉಪಾಧ್ಯಾಯರ ನೆರವನ್ನು ಪಡೆದು ಯೂರೋಪಿವ ಪ್ರಮುಖ ಪರ್ವತ ಮತ್ತು 
ಶಿಖರಗಳನ್ನು ದುರುತಿಪುವುದು. 
3 ನಿಮ್ಮ ವಾಸಸ್ಥಳದ ಸುತ್ತಮುತ್ತ ದಮನಿಪಿ ಮತ್ತು ಅಲ್ಲನ ಭೂಸ್ವರೂಪದಳು, 
ಸಸ್ಯವರ್ದ ಮತ್ತು ಬೆಳೆದಳ ಪಣ್ಟಯನ್ನು ಪಿದ್ಧಪಡಿಪಿ. 


4 ಯೂರೊಂಪಿನ ಭೂಪಟದಲ್ಲಿ ರಾಷ್ಟ್ರಗಳ ರಾಜಧಾನಿ ಹೆಸರುದಳು, ಪ್ರವಾಪಿ ಕೇಂದ್ರಗಳು 
ಮತ್ತು ಕೈದಾಲಿಕಾ-ಪ್ರದೇಶದಳನ್ನು ದುರುತಿಫಿ. 


ರರ ೫ 


ಸ ಆಫ್ರಿಕ-ಕೇಂದ್ರೀಯ ಭೂಖಂಡ 


ಪಾಠದ ಪರಿಚಯ 


ಈ ಪಾಠದಲ್ಲಿ ನೀವು ಆಫ್ರಿಕದ ಭೌಗೋಳಿಕ ಸ್ಥಾನ, ವಿಸೀರ್ಣ ಹಾಗೂ ಭೌಗೋಳಿಕ 
ಸನ್ನಿ ವೇಶ. ಪ್ರಾಕೃ ತಿಕ ಲಕ್ಷಣಗಳು, ನದಿ ವ್ಯವಸ್ಥೆ, ವಾಯುಗುಣ ಹಾಗೂ ಸ್ವಾಭಾವಿಕ ಸಸ್ಯವರ್ಗ 
ಮತ್ತು ಪ್ರಾಣಿಸಂಪತ್ತು ಬಿವಸಾಯ, ಕೈಗಾರಿಕೆಗಳು, ಬೆಲೆಬಾಳುವ ಖನಿಜಗಳು, ಜನಸಂಖ್ಯೆಯ 
ಬೆಳವಣಿಗೆ. ಹಂಚಿಕೆ “ಮತ್ತು ಜನಸಾಂದ್ರತೆಗಳ ಬಗ್ಗೆ ತಿಳಿಯುವಿರಿ. 


ಸಾಮರ್ಥ್ಯಗಳು 


ಆಫ್ರಿಕ ಖಂಡದ ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ಸನ್ನಿವೇಶ ಮತ್ತು ಪ್ರಾಕೃತಿಕ 
ಲಕ್ಷಣಗಳನ್ನು ತಿಳಿದುಕೊಳ್ಳುವುದು. 

ಆಫ್ರಿಕದ ಪ್ರಮುಖ ನದಿ ವ್ಯವಸ್ಥೆ, ವಾಯುಗುಣ ಮತ್ತು ವಾಯುಗುಣ ಪ್ರದೇಶಗಳು, 
ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ಸ೦ಪತ್ತುಗಳನ್ನು ಕುರಿತು ತಿಳಿಯುವುದು. 
ವ್ಯವಸಾಯ, ಕೈಗಾರಿಕೆ ಮತ್ತು ಬೆಲೆಬಾಳುವ ಖನಿಜಗಳ ಬಗ್ಗೆ ತಿಳಿದುಕೊಳ್ಳುವುದು. 
ಆಫ್ರಿಕದ ಜನಸಂಖ್ಯೆ, ಬೆಳೆವಣಿಗೆ, ಹಂಚಿಕೆ ಮತ್ತು ಜನಸಾಂದ್ರತೆ ತಿಳಿದುಕೊಳ್ಳುವುದು. 


ಪೀಠಿಕೆ: ಆಫ್ರಿಕ ಖಂಡವು ಕಷ್ಟದ ನಂತರ ಪ್ರಪಂಚದ ಎರಡನೆಯ ಅತ್ಯಂತ 
ದೊಡ ಖಂಡವಾಗಿದೆ. ಇದು ಜನ ಸಂಖ್ಯೆಯಲ್ಲಿ ಎರಡನೆಯ ಸ್ಥಾನದಲ್ಲಿದೆ. ಇತ್ತೀಚಿನ 
ವರ್ಷಗಳವರೆಗೂ ಆಫ್ರಿಕ ಖಂಡವನ್ನು ಕತ್ತಲೆಯಖಂಡವೆಂದು ಕರೆಯಲಾಗುತ್ತಿತ್ತು ಇದಕ್ಕೆ ಈ 
ಖಂಡದಲ್ಲಿ ಪ್ರಧಾನವಾಗಿ ಕಪ್ಪು ಜನರಿರುವುದರಿಂದಲ್ಲ: ಬದಲಾಗಿ ಅದರ ಪ ಸೈಭೂಮಿಗಳು 
ಸಮುದ್ರ 'ಕೀರದವರೆಗೂ ವಿಸ್ತರಿಸಿರುವುದು ಮತ್ತು ಉತ್ತರದಲ್ಲಿ ಸಹರ ಮರುಭೂಮಿ ಇದ್ದು, 
ಅದು "ಹೊರ ಪ್ರಪಂಚಕ್ಕೆ ಬಹಳ ದೀರ್ಫ್ಥ ಅವಧಿಯವರೆಗೂ ಶೋಧನೆಗೆ ಒಳಗಾಗದೆ 
ಉಳಿದಿತ್ತು. ಆಫ್ರಿಕ 52 ಡೇಶಗಳಿನ್ನು ಹೊಂದಿದೆ. 


1. ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿ ವೇಶ 


ಸ್ಥಾನ: ಆಫ್ರಿಕ ಮೆಡವ 37° ಉತ್ತರ ಮತ್ತು 356 ದಕ್ಷಿಣ ತ ಹಾಗೂ 17 
ಪಶ್ಚಿಮ” ಮತ್ತು 50° ಪೂರ್ವ ರೇಖಾಂಶಗಳ ನಡುವೆ ನೆಲಸಿದೆ. ಆಫ್ರಿಕದ. ಪಶ್ಚಿಮ ಭಾಗದಲ್ಲಿ 
ಪ್ರಧಾನ ರೇಖಾಂಶವು ಉತ್ತರ-ದಕ್ಷಿಣವಾಗಿ ಹಾಯ್ದು ಹೋಗುತ್ತದೆ. ವಿಶೇಷ ಸಂಗತಿ 
ಎಂದರೆ ಈ ಖಂಡದಲ್ಲಿ ಕರ್ಕಾಟಕ ವೃತ್ತ ಮತ್ತು ಮಕರ” ವೃತ್ತಗಳೆರಡೊ ಹಾಯ್ದುಹೋಗಿವೆ. 
ಭೂಮಧ್ಯರೇಖೆಯು ಹೆಚ್ಚುಕಡಿಮೆ ಈ ಖಂಡದ ಮಧ್ಯ ಭಾಗದಲ್ಲಿ ಹಾಯ್ದು ಹೋಗುವುದರಿಂದ 
ಇದನ್ನು 'ಕೇಂದ್ರೀಯ ಖಂಡ'ವೆನ್ನುವರು. 


ವಿಸ್ತೀರ್ಣ: ಆಫ್ರಿಕದ ಒಟ್ಟು ವಿಸ್ತೀರ್ಣ 30.4 ಮಿಲಿಯನ್‌ ಚ.ಕಿ.ಮೀ. ಇದು 
ದಕ್ಷಿಣೋತ್ತರವಾಗಿ 8000 ಕಿ.ಮೀ. ಉದ್ದ ಹಾಗೂ ಪೂರ್ವ-ಪಶ್ಚಿಮವಾಗಿ 7400 ಕಿ.ಮೀ 
ಅಗಲವಾಗಿದೆ. ಆಲ್‌-ಫಿರಮ್‌ (ಟುನಿಸಿಯ) ಆಫ್ರಿಕದ ಉತ್ತರ ತುದಿಯಾದರೆ ಅಗುಲ್ಲಾಸ್‌ 
(ದಕ್ಷಿಣ ಆಫ್ರಿಕ) ಭೂಶಿರವು ದಕ್ಷಿಣ ತುದಿಯಾಗಿದೆ. 


ಆರ್ಕ್ಟಿಕ್‌ ಸಾಗರ 


ಇ 


Scale 1:115 000 000 


ಭೂಪಟ 15.2 - ಆಫ್ರಿಕ ಖಂಡದ ಸ್ಥಾನ ಮತ್ತು ಭೌಗೋಳಿಕ ಸನ್ನಿವೇಶ 


4 BN 


ಭೌಗೋಳಿಕ ಸನ್ನಿವೇಶ: ಆಫ್ರಿಕದ ಬಹುತೇಕ ಭೂಭಾಗವು ಒಂದಿಲ್ಲೊಂದು ಸಮುದ್ರ 
ಅಥವಾ ಮಹಾಸಾಗರಗಳಿಂದ ಸುತ್ತುವರೆಯಲ್ಪಟ್ಟಿದೆ. ಉತ್ತರದಲ್ಲಿ ಮೆಡಿಟರೇನಿಯನ್‌ 
ಸಮುದ್ರ, ಪಶ್ಚಿಮಕ್ಕೆ ಅಟ್ಲಾಂಟಿಕ್‌ ಸಾಗರ, ಪೂರ್ವಕ್ಕೆ ಕೆಂಪು ಸಮುದ್ರ ಹಾಗೂ ಹಿಂದೂ 
ಸಾಗರಗಳು ಸುತ್ತುವರಿದಿವೆ. ಹಿಂದೆ ಈ ಖಂಡದ ಈಶಾನ್ಯ ಭಾಗವು ಸಿನಾಯ್‌ ಪರ್ಯಾಯ 
ದ್ವೀಪದಿಂದ ಏಷ್ಯದೊಂದಿಗೆ ಜೋಡಣೆಯಾಗಿದ್ದು, ಈಗ ಅದು ಸೂಯೇಜ್‌ ಕಾಲುವೆಯಿಂದ 
ಪ್ರತ್ಯೇಕ ಗೊಂಡಿದೆ. ಜಿಬ್ರಾಲ್ಬರ್‌ ಜಲಸಂಧಿಯಿಂದ ಯೂರೋಪ್‌ ಖಂಡವೂ ಹಾಗೂ ಕೆಂಪು 
ಸಮುದ್ರದಿಂದ ಅರೇಬಿಯ ಪರ್ಯಾಯ ದ್ವೀಪ ಆಫ್ರಿಕದಿ೦ದ ಪ್ರತ್ಯೇಕಗೊಂಡಿದೆ. ಆಫ್ರಿಕ 
ಖಂಡದ ಸಮುದ್ರತೀರ 30500 ಕಿ.ಮೀ. ಉದ್ದವಾಗಿದೆ. 


2. ಪ್ರಾಕೃತಿಕ ಲಕ್ಷಣಗಳು 


ಆಫ್ರಿಕ ಖಂಡದ ಪ್ರಾಕೃತಿಕ ಲಕ್ಷಣವು ಅದರ ಆಂತರಿಕ ರಚನೆಯ, ಪ್ರತಿ ಬಿ೦ಬವಾಗಿದೆ. 
ಇಡಿ ಖಂಡವನ್ನೇ ವಿಶಾಲವಾದ ಪ್ರಸ್ಥಭೂಮಿಯಾಗಿ ಪರಿಗಣಿಸಲಾಗಿದೆ. ಅದು ಪುರಾತನ 
ಸ್ಪಟಿಕ ಶಿಲೆಗಳಿಂದ ರಚನೆಯಾಗಿದೆ. ಅದು ಕಿರಿದಾದ ಸಮುದ್ರದಂಚಿನಿಂದ ಕಡಿದಾಗಿ 
ಎದ್ದುಕೊ೦ಡ ಪೀಠಭೂಮಿ. ಹೀಗಾಗಿ ಈ ಖಂಡದ ಒಳನಾಡಿಗೆ ಪ್ರವೇಶಿಸುವುದು ಕಷ್ಟ 
ಪೀಠಭೂಮಿ (ಪ್ರಸ್ಥಭೂಮಿ)ಯು ಆಗ್ನೇಯ ಭಾಗದಲ್ಲಿ ಎತ್ತರವಾಗಿದೆ ಮತ್ತು ಈಶಾನ್ಯಕ್ಕೆ 
ಕಡಿದಾದ ಇಳಿಜಾರನ್ನು ಹೊಂದಿದೆ. ಆಫ್ರಿಕ ಖಂಡವನ್ನು ಅದರ ವಿಸ್ತೀರ್ಣಕ್ಕೆ ಹೋಲಿಸಿದಾಗ 
ಅದು ಇತರೆ ಖಂಡಗಳಿಗಿಂತ ಕಡಿಮೆ ಎತ್ತರವುಳ್ಳ ಪರ್ವತ ಮತ್ತು ತಗ್ಗು ಮೈದಾನಗಳನ್ನು 


ಆಫ್ರಿಕದ ಸಮುದ್ರ ತೀರವು ಹೆಚ್ಚೂ ಕಡಿಮೆ 
ನೇರವಾಗಿದೆ. ಅದು ಕೆಲವೇ ದೊಡ್ಡ ತಗ್ಗು 
ಮೈದಾನ, ಸ್ವಾಭಾವಿಕ ಬಂದರು ಹಾಗೂ 
ಅಳಿವೆಗಳನ್ನು ಹೊಂದಿದೆ. ಅಲ್ಲಿ ಯಾವುದೇ ಕೊಲ್ಲಿ 
(Bay) ಮತ್ತು ಒಳಚಾಚುಗಳಿಲ್ಲ. ಅಲ್ಲದೆ ಕಡಲ 
ತೀರದ ಒಳ ಭಾಗಗಳು ಆಳವಾಗಿ ಕೊರೆಯಲ್ಪಟ್ಟವೆ. 


ಮಹಾಸೀಳು ಕಣಿವೆ: ಎರಡು ಸಾವರಾನ್ಯ 
ಸ್ತರಭಂಗಗಳು ಅಥವಾ ಎರಡು ತಗ್ಗುಗಳ 
ನಡುವಣ ಭೂಭಾಗವು ಕುಸಿಯುವುದರಿಂದ 
ನಿರಾಣಗೊಂಡ ಸಪಾಟಾದ ತಳವುಳ್ಳ 
ಕಣಿವೆಯನ್ನು "ಸೀಳುಕಣಿವೆ' ಎನ್ನುವರು. ಆಫ್ರಿಕದ 
ಮಹಾಸೀಳು ಕಣಿವೆ ಬಹಳ ಉದ್ದವಾದುದು 
(6900 ಕಿ.ಮೀ). ಹೀಗಾಗಿ ಇದನ್ನು "ಮಹಾಸೀಳು 
ಭೂಪಟ 15.3 - ಮಹಾಸೀಳು ಕಣಿವೆ ಕಣಿವೆ' ಎಂದು ಕರೆಯಲಾಗಿದೆ. 


ಉತ್ತರ ಅಟ್ಲಾಂಟಿಕ್‌ 
ಸಾಗರ 


ಮೆಡಿಟರೇನಿಯನ್‌ ಸಮುದ್ರ 


ಕ್ರಾ ದ 


ಹಿಂದೂ ಸಾಗರ 


ದಕ್ಷಿಣ ಅಟ್ಲಾಂಟಿಕ್‌ 
ಸಾಗರ 


0 ಕಿ.ಮೀ 1000 
ಹಾಗಾಗ ನಾನ 
ಸಮುದ್ರ ಮಟ್ಟದಿಂದ ಎತ್ತರ 


2000 ಕೈಂತ ಹೆಚ್ಚು 
1000-2000 


ಮಕರ ವೃತ್ತ 


500-1000 
200-500 
200 ಕ್ಕಿಂತ ಕಡಿಮೆ 


[223 ಸ. ಮಟ್ಟ ಕ್ಕಂ ಕಡಿಮ 
A ಅತಿ ಎತ್ತರವಾದ ಶಿಖರಗಳು 
ಗುಡ್‌ ಹೋಪ್‌ ಭೂಶಿರ 


) 5 4 


ಇಂಗ್ಲಿಷದ ಅಕ್ಷರ 3 ಆಕಾರದಲ್ಲಿರುವ ಬಹುದೊಡ್ಡ ಸೀಳುಕಣಿವೆಯು ಆಫ್ರಿಕ ಖಂಡದ 
ಎದ್ದು ಕಾಣುವ ಬಹು ಸ್ಪಷ್ಟವಾದ ಪ್ರಾಕೃತಿಕ ಲಕ್ಷಣವಾಗಿದೆ. ಇದು ದಕ್ಷಿಣದ ಮೊಜಾಂಬಿಕ್‌ದಿಂದ 
ಪ್ರಾರಂಭವಾಗಿ ಮಾಲವಿ, ಟಾ೦ಜನಿಯಾ, ಕೀನ್ಯಾ ಮತ್ತು ಇಥಿಯೋಪಿಯಗಳ ಮೂಲಕ 
ಹಾಯ್ದು ಕೆಂಪು ಸಮುದ್ರದವರೆಗೆ ಹಬ್ಬಿದೆ. ಅಲ್ಲಿಂದ ಆಕ್ಕುಬಾ ಖಾರಿ, ಮೃತ ಸಮುದ್ರ 
ಹಾಗೂ ಗಾಲಿಲೀ ಸಮುದ್ರದಿಂದ ಮುಂದುವರೆದು ಜೋರ್ಡಾನದ ಸಿರಿಯ ಕಣಿವೆಯಲ್ಲಿ 
ಅಂತ್ಯವಾಗುತ್ತದೆ. 


ಆಫ್ರಿಕದ ತಗ್ಗುಪ್ರದೇಶಗಳು: ಆಫ್ರಿಕದಲ್ಲಿ ಐದು ಪ್ರಮುಖ ತಗ್ಗು ಪ್ರದೇಶಗಳಿವೆ. ಅವುಗಳ 
ವಿವರ ಕೆಳಕಂಡಂತಿದೆ. 

1. ಸುಡಾನ್‌ ತಗ್ಗುಪ್ರದೇಶವು ಬಿಳಿ ಮತ್ತು ನೀಲಿ ನೈಲ್‌ನದಿಗಳು ಹರಿಯುವ ಪ್ರದೇಶ. 
ಪ್ರಪಂಚದಲ್ಲೇ ಅತಿ ವಿಸ್ತಾರವಾಗಿರುವ ಈ ಜವುಗು ಭೂಮಿಯನ್ನು “ಸಡ್‌' (50606) 
ಎಂದು ಕರೆಯುವರು. 

2. ಚಾಡ್‌ ತಗ್ಗುಪ್ರದೇಶವು ಚಾಡ್‌ ಸರೋವರದಿಂದಾವರಿಸಿದೆ. ಇದೂ ಸಹ ಜವುಗು 
ಪ್ರದೇಶವಾಗಿದ್ದು, ಇದನ್ನು ಸಹರಾ ಮರುಭೂಮಿಯು ಆಕ್ರಮಿಸುತ್ತಿದೆ. 

3. ಜೋಫ್‌ (21080 ತಗ್ಗು ಪ್ರದೇಶವು ಸಹರ ಮರುಭೂಮಿಯ ಪಶ್ಚಿಮ 
ಭಾಗವನ್ನೊಳಗೊಂಡಿದೆ ಮತ್ತು ಮಾರಿಟಾನಿಯ-ಮಾಲಿ ಗಡಿಯ ಉದ್ದಕ್ಕೂ ಸಾಕಷ್ಟು 
ವಿಸ್ತರಿಸಿದೆ. ಈ ಮೂಲಕ ನೈಜರ್‌ ನದಿ ಹರಿಯುತ್ತದೆ. 

4. ಕಾಂಗೊ(ಚೈದೆ) ತಗ್ಗು ಪ್ರದೇಶವು ಒಂದು ರಚನಾತ್ಮಕ ಭೂಸ್ವರೂಪವಾಗಿದ್ದು ಅದು 
ಪ್ರಸ್ಥಭೂಮಿಯಿಂದ ಸುತ್ತುವರಿಯಲ್ಪಟ್ಟದೆ. ಈ ಮೂಲಕ ಕಾಂಗೊ ಮತ್ತು ಅದರ ಉಪನದಿಗಳು 


ಧಿ WwW 


ಹರಿಯುತ್ತವೆ. ಇದೊಂದು ಅರಣ್ಯ ಪ್ರದೇಶ. 
5. ಕಲಹರಿ ತಗ್ಗು ಪ್ರದೇಶವು ಬಹಳಷ್ಟು ಮಟ್ಟಿಗೆ ಮರುಭೂಮಿ ಮತ್ತು ಸ್ಪೆಪ್ರಿ ಹುಲ್ಲುಗಾವಲಿನ 
ಭಾಗ. ಇದು ಪ್ರಸ್ಮಭೂಮಿಗಳಿಂದ ಸುತ್ತುವರಿದಿದೆ. 
ಸರೋವರಗಳು: ಆಫ್ರಿಕ ಖಂಡವು 
ಆರ್ಥಿಕ ಸಾಮರ್ಥ್ಯವನ್ನು ವೃದ್ಧಿಸುವ 
ಅನೇಕ ಸರೋವರಗಳನ್ನು ಹೊಂದಿದೆ. 
ಅವುಗಳಲ್ಲಿ ಎ೦ಟು ಪ್ರಮುಖವಾದವು. 
ಪೂರ್ವ ಆಫ್ರಿಕದಲ್ಲಿ ಅತೀ ದೊಡ್ಡ 
ಮತ್ತು ಆಳವುಳ್ಳ ಸರೋವರಗಳಿವೆ. 
ಅವುಗಳೆಲ್ಲ ಸಾಧಾರಣವಾಗಿ ಸೀಳು 
ಕಣಿವೆಯೊಂದಿಗೆ ಸಂಬಂಧವನ್ನು 
ಹೊಂದಿದೆ. ಸೀಳು ಕಣಿವೆಯ ಪಶ್ಚಿಮಕ್ಕೆ 
ಅಲ್ಬರ್ಟ್‌, ಎಡ್ಬರ್ಡ್‌, ಕಿವು, ಟಾ೦ಗನಿಕ 
ಮತ್ತು ನ್ಯಾಸ ಸರೋವರಗಳಿವೆ. ಅಲ್ಲದೆ 
ಸೀಳು ಕಣಿವೆಯ ಪೂರ್ವಕ್ಕೆ ರುಡಾಲ್ಫ್‌ 
(ಟುರ್ಕಾನ) ನಟ್ರೋನ್‌ ಮತ್ತು 
ಇಯಾಸಿ ಸರೋವರಗಳಿವೆ. 
ಟಾಂಗನಿಕ ಸರೋವರವು 
ಭೂಪಟ 15.5 - ಆಫ್ರಿಕದ ತಗ್ಗುಪ್ರದೇಶಗಳು ಪ್ರಪಂಚದ ಎರಡನೆಯ ಅತಿ ಆಳವಾದ 
ಸರೋವರವಾಗಿದೆ. ಅದು ಸುಮಾರು 1436 ಮೀ ಆಳವಾಗಿದೆ. ಸೀಳುಕಣಿವೆಯ ಎರಡೂ 


ಸಾಲುಗಳ ನಡುವೆ ಇರುವ ವಿಕ್ಟೋರಿಯಾ ಸರೋವರವು ಆಫ್ರಿಕದ ಬಹು ದೊಡ್ಡ 
ಸರೋವರವಾಗಿದೆ. ಅದು ಸುಮಾರು 69,481 ಚ.ಕಿ.ಮೀ ವಿಸ್ತಾರವಾಗಿದೆ. ಇಲ್ಲಿಂದ ನೈಲ್‌ನದಿ 
ಉಗಮವಾಗುತ್ತದೆ. 


ಪರ್ವತಗಳು: ಆಫ್ರಿಕ ಖಂಡವು ಹಲವು ಪರ್ವತಗಳನ್ನು ಹೊಂದಿದೆ. ಆಫ್ರಿಕದ ಸಮತಟ್ಟಾದ 
ಮೈದಾನದ ಏಕತಾನತೆಯನ್ನು ಮುರಿಯುವಲ್ಲಿ ಕೆಲವು ಸಣ್ಣ ಸಣ್ಣ ಬೆಟ್ಟ ಶ್ರೇಣಿಗಳು ಇವೆ. 
ಅವುಗಳಲ್ಲಿ ಅಟ್ಲಾಸ್‌ ಸರಣಿ, ಡ್ರೇಕನ್ಸ್‌ಬರ್ಗ್‌ ಪರ್ವತ ಮತ್ತು ಕಿಲಿಮಾಂಜರೋ ಪರ್ವತಗಳು 
ಪ್ರಮುಖವಾಗಿವೆ. 


ಅಟ್ಲಾಸ್‌ ಸರಣಿ: ಇವು ನಮ್ಮ ಭಾರತದ ಹಿಮಾಲಯ ಪರ್ವತಗಳಂತೆಯೇ ಮಡಿಕೆ 
ಪರ್ವತಗಳಾಗಿವೆ. ಇವು ದಕ್ಷಿಣ ಯುರೋಪಿನ ಪರ್ವತಗಳ ಮುಂದುವರಿಕೆಗಳಾಗಿವೆ. 
ಮೌಂಟ್‌ ಟಾಬ್ಕಾಲ್‌ ಎತ್ತರವಾದ ಶಿಖರ. ಅಟ್ಲಾಸ್‌ ಸರಣಿಗಳು ಅಲ್ಲಿರಿಯ, ಮೊರಾಕೊ 
ಮತ್ತು ಟುನಿಸಿಯಗಳಲ್ಲಿ ಹಬ್ಬಿವೆ. 


ಡ್ರೇಕನ್ಸ್‌ ಬರ್ಗ್‌ ಪರ್ವತಗಳು: ಆಫ್ರಿಕದ ಆಗ್ನೇಯ ಸಮುದ್ರ ತೀರದ ಉದ್ದಕ್ಕೂ ಇವು 
ಹಬ್ಬಿವೆ. ಇವು ಹೆಸರಿಗಷ್ಟೇ ಪರ್ವತಗಳು. ಪೀಠ ಭೂಮಿಗಳ ಓರೆಯಾದ ಅಂಚುಗಳಾಗಿವೆ. 


ಕಿಲಿಮಾಂಜರೊ ಪರ್ವತಗಳು: ಈ ಪರ್ವತ 
ಶ್ರೇಣಿಯು ಆಫ್ರಿಕದ ಪೂರ್ವ ಭಾಗದಲ್ಲಿದೆ: ಇದು 
ಆಫ್ರಿಕ ಖಂಡದ ಅತ್ಯಂತ ಎತ್ತರವಾದ ಶಿಖರವನ್ನು 
ಹೊಂದಿದೆ. ಅದರ ಎತ್ತರ 5.895 ಮೀಟರುಗಳು. 
ಇದು ಸಮಭಾಜಕ ವೃತ್ತದ ಸಮೀಪ ಇದ್ದರೂ ' 
ಇದರ ಶಿಖರವು ಯಾವಾಗಲೂ ಹಿಮದಿಂದ 
ಆವರಿಸಿದೆ. ಅದಕ್ಕೆ ಕಾರಣ ಅದರ ಎತ್ತರ. 


ಮೇಲ್ಕಂಡವುಗಳಲ್ಲದೆ ಆಹಾಗ್ಗಾರ್‌, ಟಿಬೆಸ್ಟಿ, 
ರುವೆಂಜೊರಿ, ಕೇಪ್‌ ಸರಣಿ ಮತ್ತು ಪೂರ್ವಆಫ್ರಿಕ 
ಸರಣಿಗಳು ಆಫ್ರಿಕದ ಇತರೆ ಪರ್ವತಗಳು. 


ಚಿತ್ರ 151 - ಕಿಲಿಮಾಂಜರೊ ಪರ್ವತ 


ಆಫ್ರಿಕದ ಅತ್ಯಂತ ಎತ್ತರವಾದ ಶಿಖರ ಕಅಮಾಂಜರೊ ಮತ್ತು ಅತ್ಯ೦ತ ತದ್ದು ಪ್ರದೇಶ 
ಅಸಲ್‌ (ಜಬೊಂಟ) ಪರೊಂವರವಾರಿದೆ. 


ಸೂಯೇಜ್‌ ಭೂಕಂಠ: ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು 
ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವೇ “ಭೂಕಂಠ”. ಸೂಯೇಜ್‌ 
ಭೂಕಂಠ ಪ್ರಖ್ಯಾತವಾದುದು. 


ಸೂಯೇಜ್‌ ಭೂಕಂಠವು ಮೆಡಿಟರೇನಿಯನ್‌ ಸಮುದ್ರ ಮತ್ತು ಕೆಂಪು ಸಮುದ್ರಗಳ 
ನಡುವಣ ಕಿರಿದಾದ ಭೂಭಾಗವಾಗಿದೆ. ಅದು ಆಫ್ರಿಕ ಮತ್ತು ಏಷ್ಯ ಖಂಡಗಳನ್ನು 
ಸೇರಿಸುವಂತಾದ್ದು ಪ್ರಸ್ತುತ ಆಫ್ರಿಕ ಖಂಡದ ದೇಶಗಳಲ್ಲಿ ಒಂದಾದ ದೇಶಕ್ಕೆ ಈ ಭೂಕಂಠ 
ಭಾಗವು ಸೇರಿದೆ ಮತ್ತು ಆಫ್ರಿಕದ ಈಶಾನ್ಯ ಭಾಗದಲ್ಲಿದೆ. ಅದನ್ನು ಸೂಯೇಜ್‌ ಕಾಲುವೆ 
ನಿರ್ಮಿಸಲು ತೋಡಲಾಗಿದೆ. ಈ ಕಾಲುವೆ ಅಸಾಧಾರಣ ಮಾನವ ನಿರ್ಮಿತವಾದುದು 
ಮತ್ತು ಅದು ಮೆಡಿಟರೇನಿಯನ್‌ ಸಮುದ್ರ ಮತ್ತು ಕೆಂಪು ಸಮುದಗಳನ್ನು ಸಂಪರ್ಕಿಸುತ್ತದೆ. 
ಇದು ಪ್ರಪಂಚದಲ್ಲೇ ಹೆಚ್ಚು ಹಡಗು ಸಂಚರಿಸುವ ಪ್ರಮುಖ ಸಾಗರ ಮಾರ್ಗವಾಗಿದ್ದು 
ಯೂರೋಪ್‌ ಮತ್ತು ಏಷ್ಯಗಳನ್ನು ಕಡಿಮೆ ಅಂತರದಿಂದ ಸಂಪರ್ಕಿಸುತ್ತದೆ. 


ಪೋರ್ಟ್‌ಸಯದ್‌ 


ಮೆಡಿಟರೇನಿಯನ್‌ ಸಮುದ್ರ | | 
| 
| 


| 
| 


ಸೂಯೇಜ್‌ ಭೂಕಂಠತ | 


\ 
ಬ ಗೇಟ್‌ ಬಿಟ್ಟರ್‌ 
ಸರೋವರ 


ಭೂಪಟ 15.7 - ಸೂಯೇಜ್‌ ಕಾಲುವೆ 


3. ಜಲಸಂಪನ್ಮೂಲಗಳು 
ಆಫ್ರಿಕದ ನದಿಗಳು 


ಆಫ್ರಿಕದ ನದಿ ವ್ಯವಸ್ಥೆಗಳು ತಮ್ಮದೇ ಆದ ವೈಚಿತ್ರ್ಯಗಳನ್ನು ಹೊಂದಿವೆ. ಬಹಳಷ್ಟು ನದಿಗಳು 
ತಮ್ಮ ಮೇಲ್ವಣಿವೆ ಪಾತ್ರದಲ್ಲಿ ಆಳವಾದ ಕಂದರಗಳನ್ನು ನಿರ್ಮಿಸಿವೆ. ಜಲಪಾತಗಳು, ತ್ವರಿತ 
ಪ್ರವಾಹಗಳನ್ನು (ಔ೩pids) ಹೊಂದಿವೆ. ಯತುಕಾಲಿಕ ಮಳೆಯ ಹಂಚಿಕೆಯ ಪರಿಣಾಮದಿಂದ 


ಅರೆಕಾಲಿಕವಾಗಿ ಹರಿಯುತ್ತವೆ. ಮುಕ್ತ ನೌಕಯಾನಕ್ಕೆ ಸೂಕ್ತವಲ್ಲ. ಸರ್ವಕಾಲಿಕ ನದಿಗಳು 
ಕಡಿಮೆ. ಇಲ್ಲಿ ಒಳನಾಡಿನ ನದಿಗಳೇ ಹೆಚ್ಚು. 


ಆಫ್ರಿಕ ಖಂಡವು ನಾಲ್ಕು ಪ್ರಮುಖ ನದಿಗಳನ್ನು ಹೊಂದಿದೆ. ಅವುಗಳೆಂದರೆ - ನೈಲ್‌, 
ಕಾಂಗೊ (ಜೈರೆ), ನೈಜರ್‌ ಮತ್ತು ಜಾಂಬೆಜಿ ನದಿಗಳು 


ಆಫ್ರಿಕದ ಇತರ ಮಹತ್ವದ ನದಿಗಳೆಂದರೆ: ಸೆನೆಗಲ್‌, ಆರೆಂಜ್‌ ಮತ್ತು ಲಿ೦ಪೋಪೋಗಳಾಗಿವೆ. 


ನೈಲ್‌ ನದಿ: ನೈಲ್‌ ನದಿಯು ಜಗತ್ತಿನ ಅತ್ಯಂತ ಉದ್ದವಾದ ನದಿ. ಇದು 6,650 ಕಿ.ಮೀ 
ಉದ್ದ ಹರಿಯುತ್ತದೆ. ವಿಕ್ಟೋರಿಯ ಸರೋವರದಲ್ಲಿ ನೈಲ್‌ನದಿಯಾಗಿ ಉಗಮಗೊಂಡು 
ಸಹರಾ ಮರುಭೂಮಿಯಗುಂಟ ಉತ್ತರಾಭಿಮುಖವಾಗಿ ಹರಿದು ಮೆಡಿಟರೇನಿಯನ್‌ 
ಸಮುದ್ರದಲ್ಲಿ ಸಂಗಮಗೊಳ್ಳುತ್ತದೆ. ನೈಲ್‌ನದಿಯ ಬಯಲು ಅತ್ಯಂತ ಫಲವತ್ತಾಗಿದೆ. ಸಹಸ್ರಾರು 
ಜನರ ಬದುಕಿಗೆ ನೆರವಾಗಿದ್ದು, ಜನರು ಅದರ ನೀರನ್ನು ನೀರಾವರಿಗಾಗಿ ಬಳಸುತ್ತಾ ಜೀವನ 
ಸಾಗಿಸುತ್ತಿದ್ದಾರೆ. ಅಲ್‌-ಗಜಲ್‌ ಎಂಬುದು ಎಡದಂಡೆಯ. ಉಪನದಿ ಮತ್ತು ಸೂಬತ್‌, 
ನೀಲಿನೈಲ್‌ ಮತ್ತು ಅಟ್ಟಾರ ಎಂಬುವವು ಬಲದಂಡೆಯ. ಉಪನದಿಗಳು. 


ನೀಲಿ ನೈಲ್‌ ನದಿಯು ಥಾನಾ ಸರೋವರದಲ್ಲಿ (ಇಥಿಯೋಪಿಯ) ಉಗಮ 


ಹೊಂದುತ್ತದೆ ಮತ್ತು ಕಾರ್ಟೂಮ್‌ ಎಂಬಲ್ಲಿ ಬಿಳಿ ನೈಲ್‌ ನದಿಯನ್ನು ಕೂಡಿಕೊಳ್ಳುತ್ತದೆ. 
ನೈಲ್‌ ನದಿಯು ಪ್ರಪಂಚದಲ್ಲಿ ಪ್ರಸಿದ್ದ 'ಮುಖಜ ಭೂಮಿಯನ್ನು ನಿರ್ಮಿಸಿದೆ. ಈ ನದಿಗೆ 
ನಿರ್ಮಿಸಿರುವ ಅಣೆಕಟ್ಟೆಗಳಲ್ಲಿ ಅಸ್ವಾನ್‌ ಅಣೆಕಟ್ಟೆ ದೊಡ್ಡದು. 


ಕಾಂಗೋ ನದಿ: ಕಾಂಗೋ ಅಥವಾ ಜೈರೆ ನದಿಯು ಆಫ್ರಿಕದ ಎರಡನೆಯ ಉದ್ದವಾದ 
ನದಿ. ಆಫ್ರಿಕದ ಜನ್ನ ಈ ನದಿಯನ್ನು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಉಗಮ 
ಸ್ಥಾನದಲ್ಲಿ ಈ ನದಿಯನ್ನು ಲುಆಪುಲಾ ಎಂದು ಮತ್ತು ಉಳಿದ ಎಲ್ಲ ಕಡೆಗೆ ಲುಆಲಾಬ 
ಎ೦ದು ಕರೆಯುತ್ತಾರೆ. 


ಕಾಂಗೋ ನದಿಯು ಸಮಭಾಜಕ ವೃತ್ತಕ್ಕೆ ಸಮೀಪದಲ್ಲಿ ಉಗಮಹೊಂದಿ ಮೊದಲು 
ಉತ್ತರಕ್ಕೆ. ಅನಂತರ ನೈಯತ್ಯಕ್ಕೆ 4640 ಕಿ.ಮೀ ದೂರ ಹರಿಯುತ್ತ ಅಟ್ಲಾಂಟಿಕ್‌ ಸಾಗರ 
ಸೇರುತ್ತದೆ. ಇದು ಆಫ್ರಿಕದ ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತದ ಅರಣ್ಯಗಳ ನಡುವೆ 
ಹರಿಯುತ್ತದೆ. ಪ್ರಸಿದ್ದ ಲಿವಿ೦ಗ್‌ಸ್ಟನ್‌ ಜಲಪಾತವನ್ನು ನಿರ್ಮಿಸುತ್ತದೆ. ಆದರೆ ನದಿ ಮುಖಜ 


ಹ ಕತಾ ಬ 


ಭೂಮಿ ಹೊಂದಿಲ್ಲ. 


೧೧ 


ಭೂಪಟ 158 - ಆಫ್ರಿಕದ ನದಿಗಳು 


ನೈಜರ್‌ ನದಿ: ಆಫ್ರಿಕದ ಮೂರನೇ ಉದ್ದವಾದ ನದಿ ಇದಾಗಿದೆ. ಈ ನದಿಯು ಪಶ್ಚಿಮ 
ಕರಾವಳಿಯ ಎತ್ತರದ ಭಾಗದಲ್ಲಿ ಉಗಮಹೊಂದುತ್ತದೆ. ಇದು ಕೂಡಾ ಅಟ್ಲಾಂಟಿಕ್‌ 
ಮಹಾಸಾಗರವನ್ನು ಕೂಡಿಕೊಳ್ಳುತ್ತದೆ. ಇದು ವರ್ಷವಿಡಿ ತುಂಬಿ ಹರಿಯುವ ನದಿಯಲ್ಲ. 
ಈ ನದಿಯ ಉದ್ದ 4000 ಕಿ.ಮೀ. 


ಜಾಂಬೆಜಿ ನದಿ: ಆಫ್ರಿಕದ ನಾಲ್ಕನೆಯ 
ಪ್ರಮುಖ ನದಿ. ಇದು ಆಫ್ರಿಕದ ದಕ್ಷಿಣ ಭಾಗದ 
ಮಹತ್ವದ ನದಿಯಾಗಿದೆ. ಇದು ಕೇ೦ದ್ರ ಆಫ್ರಿಕ 
ಪ್ರದೇಶದಲ್ಲಿ ಹುಟ್ಟಿ ಆಗ್ನೇಯದ ಕಡೆಗೆ ೫ 
ಹರಿಯುತ್ತದೆ. ಹಿಂದೂ ಮಹಾಸಾಗರದಲ್ಲಿ ' 
ಸೇರುತ್ತದೆ. ಇದು ತನ್ನ ಪಾತ್ರದ ಉದ್ದಕ್ಕೂ 
ಸಾಕಷ್ಟು ತ್ವರಿತಪ್ರವಾಹ ಹಾಗೂ ಜಲಪಾತಗಳನ್ನು ಜ್ನ 
ಉಂಟುಮಾಡಿದೆ. ಅವುಗಳಲ್ಲಿ ಅತ್ಯಂತ ಹ AE jk 
ವಿಶಿಷ್ಟವಾದುದು ವಿಕ್ಟೋರಿಯ ಜಲಪಾತ. ಈ “ನ 152 - ವಿಕ್ಟೋರಿಯ ಜಲಪಾತ 
ನದಿಯು ಹಲವು ಆಳವಾದ ಕಂದರಗಳ 
ಮುಖಾಂತರ ಹರಿಯುತ್ತದೆ. ಅವುಗಳಲ್ಲಿ “ಕರಿಬ ಕಂದರ” ಪ್ರಸಿದ್ಧವಾದುದು. ಈ ನದಿಯ 
ಉದ್ದ ಸುಮಾರು 3500 ಕಿ.ಮೀ ಗಳು. 


ಸೆನೆಗಲ್‌ನದಿ: ಇದು ಗಿನಿಯ ಘೌಟಾ ಜಾಲ್ಲೊನ್‌ ಪ್ರಸ್ಥಭೂಮಿಯಲ್ಲಿ ಉಗಮ 
ಹೊಂದುತ್ತದೆ. ಅನಂತರ ವಾಯವ್ಯಕ್ಕೆ ಸುಮಾರು;1640. ಕಿ.ಮೀ. ಹರಿದು, ಅಂತಿಮವಾಗಿ 
ಅಟ್ಲಾಂಟಿಕ್‌ ಸಾಗರ ಸೇರುವುದು. ಮಾರಿಟಾನಿಯ ಮತ್ತು ಸೆನೆಗಲ್‌ ಪ್ರಾಂತ್ಯಗಳ ನಡುವೆ 


ಗಡಿಯಾಗಿ ಹರಿಯುವುದು. 
4. ವಾಯುಗುಣ, ಸಾಭಾವಿಕ.ಸಸ್ನವರ್ಗ ಮತು ಪಾಣಿ ಸಂಪತು 
ನ ರಿ fe ಸಾಲ ೨ 


ವಾಯುಗುಣ: ಅತ್ಯಂತ ಉದ್ದ ಮತ್ತು ಅಗಲವನ್ನುಳ್ಳ ಆಫ್ರಿಕ ಖಂಡವು ಉತ್ತರಾರ್ಧಗೋಳ 
ಮತ್ತು ದಕ್ಷಿಣಾರ್ಧಗೋಳಗಳಲ್ಲಿ ವಿಸ್ತರಿಸಿಕೊ೦ಡಿದೆ. ಹೀಗಾಗಿ ಇದನ್ನು ಕೇಂದ್ರಸ್ಥಾನ 
ಭೂಖಂಡವೆಂದು ಕರೆಯಲಾಗಿದೆ... ಭೂಖಂಡದ ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತವು 
ಹಾಯ್ದು ಹೋಗಿರುವುದರಿಂದ ಸೂರ್ಯನ ಕಿರಣಗಳು ಲಂಬವಾಗಿ ಪ್ರಸರಿಸುತ್ತವೆ. ಆದ್ದರಿಂದ 
ಈ ಖಂಡದಲ್ಲಿ ಉಷ್ಣವಲಯದ ವಾಯುಗುಣವಿದೆ. ಜೊತೆಗೆ ಇನ್ನೂ ಹಲವು ಅಂಶಗಳು 
ಆಫ್ರಿಕದ ವಾಯುಗುಣದ ಮೇಲೆ ಪ್ರಭಾವ ಬೀರುತ್ತವೆ. ಉದಾ: ಎತ್ತರವುಳ್ಳ ಪರ್ವತಗಳು 
ಇಲ್ಲದಿರುವುದು, ಸಾಗರ ಪ್ರವಾಹಗಳು, ಪೂರ್ವ-ಶಶ್ಚಿಮಕ್ಕೆ ಹೆಚ್ಚು ವಿಸ್ತರಣೆ ಮತ್ತು ಸನ್ನಿವೇಶ. 
ಸಹರಾದ ಪಶ್ಚಿಮದ೦ಚಿನ ಉದ್ದಕ್ಕೂ ಹರಿಯುವ (ಕೆನರಿ ಪ್ರವಾಹ) ಹಾಗೂ ಕಲಹರಿಯ 
ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡಂತೆ ಹರಿಯುವ ಶೀತಸಾಗರ (ಬೆಂಗ್ಲಲಪ್ರವಾಹ) 
ಪ್ರವಾಹಗಳು ಕರಾವಳಿಯ ತಗ್ಗು ಪ್ರದೇಶಗಳಿಗೆ ಹೊಂದಿಕೊಂಡಿರುವ ಭಾಗಗಳ ಉಷ್ಣಾಂಶವನ್ನು 
ಕಡಿಮೆಗೊಳಿಸುವವು. ಈ ಎರಡೂ ಶೀತ ಪ್ರವಾಹಗಳಾಗಿರುವುದರಿಂದ ಅವು ಹೆಚ್ಚು 
ತೇವಾಂಶವನ್ನು ತರಲಾರವು. ಆದರೆ ಆಗ್ನೇಯ ಕರಾವಳಿಗೆ ಹೊಂದಿಕೊಂಡು ಹರಿಯುವ 
ಮೊಸಾಂಬಿಕ್‌ ಉಷ್ಣಸಾಗರ ಪ್ರವಾಹವು ಹೆಚ್ಚು ತೇವಾಂಶವನ್ನು ತರುವುದರೊಂದಿಗೆ ಮಳೆ 
ಸುರಿಸುತ್ತದೆ. 


ಎತ್ತರವುಳ್ಳ ಪರ್ವತಗಳು ಇಲ್ಲದಿರುವುದು ಹಾಗೂ ವಾಯುಗುಣದ ಇತರೆ ವಿಭಾಜಕಗಳ 
ಕೊರತೆಯು ಇಲ್ಲಿ ಉಷ್ಣವಲಯದ ವಾಯುವಿನ ಮುಕ್ತಚಲನೆಗೆ ಅನುವು ಮಾಡಿಕೊಡುತ್ತದೆ. 
ಹೀಗಾಗಿ ವಾಯುಗುಣದಲ್ಲಿ ಬದಲಾವಣೆಯು ನಿಧಾನವಾಗಿ ಸಾಗುವುದು. 

ಆಫ್ರಿಕದ ವಾಯುಗುಣದ ಮೇಲೆ ಮಳೆಯ ಹಂಚಿಕೆಯೂ ಮಹತ್ವದ ಪಾತ್ರವಹಿಸುತ್ತದೆ. 
ಸಮಭಾಜಕ ವೃತ್ತದ ಬಳಿ ಮಳೆಯು ಹೆಚ್ಚಾಗಿರುತ್ತದೆ. ಈ ಪ್ರದೇಶದಲ್ಲಿ ವಾರ್ಷಿಕ ಸರಾಸರಿ 
ಮಳೆಯು 200 ಸೆಂ.ಮೀ., ಆಗಿರುತ್ತದೆ ಮತ್ತು ಸಮಭಾಜಕ ವೃತ್ತದಿಂದ ದೂರ ಹೋದಂತೆ 
ಮಳೆ ಕಡಿಮೆಯಾಗುತ್ತದೆ. ಸಹರ, ಕಲಹರಿ ಮತ್ತು ನಮೀಬಿಯ ಪ್ರದೇಶಗಳಲ್ಲಿ ಮಳೆ ಕೇವಲ 
15 ಸೆಂ.ಮೀ ಆಗಿರುತ್ತದೆ. ಆದಾಗ್ಯೂ ಕ್ಯಾಮರೂನ್‌ ಆಫ್ರಿಕದ ಅತ್ಯಂತ ತೇವದ ಪ್ರದೇಶವಾಗಿದ್ದು 
1016 ಸೆಂ.ಮೀ ವಾರ್ಷಿಕ ಸರಾಸರಿ ಮಳೆಯನ್ನು ಪಡೆಯುತ್ತದೆ. 


ವಾಯುಗುಣದ ಪರಿಸ್ಥಿತಿಯನ್ನಾಧರಿಸಿ ಆಫ್ರಿಕ ಖಂಡವನ್ನು. ಈ ಕೆಳಕಂಡಂತೆ ಎಂಟು 
ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. 


1 ಸಮಭಾಜಕ ವೃತ್ತದ ತೇವು ಪ್ರದೇಶ. ...5 ಸಮಶೀತೋಷ್ಣ ಹುಲ್ಲುಗಾವಲು ಪದೇಶ. 
ಸವನ್ನಮಾದರಿ ಪ್ರದೇಶ. 6. ಎತ್ತರವುಳ್ಳ ಪ್ರದೇಶ. 
ಉಷ್ಣವಲಯದ ಮರುಭೂಮಿ ಪ್ರದೇಶ. 7 ಆರ್ಧ ಉಪ-ಉಷ್ಣವಲಯ. 


ಮೆಡಿಟರೇನಿಯನ್‌ ಪ್ರದೇಶ. 8 ಶುಷ್ಠಚಳಿಗಾಲವುಳ್ಳ ಉಪಉಷ್ಣವಲಯ. 


1. ಸಮಭಾಜಕ ವೃತ್ತದ ತೇವು ಪ್ರದೇಶ: ಇದು ಸಮಭಾಜಕ ವೃತ್ತದ ಎರಡೂ ಕಡೆಗೂ 
ಹರಡಿರುವ ತಗ್ಗುಪ್ರದೇಶ ಹಾಗೂ ಕಾಂಗೊ ಬಯಲಿನಿಂದ ಗಿನಿಪ್ರದೇಶದವರೆಗೆ ವಿಸ್ತರಿಸಿದೆ. 
ಇಲ್ಲಿನ ವಾಯುಗುಣ /ವರ್ಷವೆಲ್ಲಾ ಅತಿಶಾಖ ಮತ್ತು ಮಳೆಯಿಂದ ಕೂಡಿರುತ್ತದೆ. ಇಲ್ಲಿ 
ನಿತ್ಯವೂ ಅಪರಾಹ್ನ ವೇಳೆಯಲ್ಲಿ ಸುರಿಮಳೆ (dಂwಗpಂur) ಯಾಗುತ್ತದೆ. ಅದು ಪರಿಸರಣ 
ರೀತಿಯ ಮಳ. ಅತಿಶಾಖ ಮತ್ತು ತೇವು ಪರಿಸ್ಥಿತಿಯ ಈ ವಾಯುಗುಣ ಹಿತಕರವಾದುದಲ್ಲ. 


2. ಸವನ್ನಮಾದರಿ ವಾಯುಗುಣ ಪ್ರದೇಶ: ಇದು ಸೋಮಾಲಿಯ, ಇಥಿಯೋಪಿಯ, 
ಸುಡಾನ್‌, ಚಾಡ್‌ ಮತ್ತು ನೈಜರ್‌ ಪ್ರಾಂತ್ಯಗಳ ಭಾಗಗಳನ್ನೊಳಗೊಂಡಿದೆ. ಈ ಮಾದರಿಯ 
ವಾಯುಗುಣವು ಹೆಚ್ಚಾಗಿ ಸುಡಾನ್‌ನಲ್ಲಿ ಕಂಡುಬರುವುದು. ಹೀಗಾಗಿ ಇದನ್ನು "ಸುಡಾನ್‌ 
ಮಾದರಿ ವಾಯುಗುಣ' ಎ೦ತಲೂ ಕರೆಯುವರು. ಇಲ್ಲಿ ಉಷ್ಣಾಂಶ ಹೆಚ್ಚು. ಅದು ತಗ್ಗು 
ಪ್ರದೇಶಗಳಿಗಿಂತ ಪೂರ್ವಭಾಗದ ಎತ್ತರವಾದ ಪ್ರದೇಶಗಳಲ್ಲಿ ಕಡಿಮೆ, ಬೇಸಿಗೆಯಲ್ಲಿ ಮಳೆ 
ಹೆಚ್ಚು 


ಭೂಪಟ 159 - ಆಫ್ರಿಕದ ವಾಯುಗುಣದ ಪ್ರದೇಶಗಳು 


3. ಉಷ್ಣವಲಯದ ಮರುಭೂಮಿ ಪ್ರದೇಶ: ಆಫ್ರಿಕ ಖಂಡದ ಉತ್ತರಭಾಗ ಮತ್ತು ದಕ್ಷಿಣ 
ಭಾಗಗಳೆರಡರಲ್ಲೂ ಮರುಭೂಮಿಗಳಿವೆ. ಈ ಪ್ರದೇಶದಲ್ಲಿ ಬೇಸಿಗೆ ಅತಿ ಉಷ್ಣವಾಗಿದ್ದರೆ 
ಚಳಿಗಾಲವು ತಂಪಾಗಿರುತ್ತದೆ. ಬೇಸಿಗೆ ಮತ್ತು ಚಳಿಗಾಲಗಳಿಗಿ೦ತಲೂ ಹಗಲು ಮತ್ತು 
ರಾತ್ರಿಗಳ ಉಷ್ಣಾಂಶದ ಹಂಚಿಕೆಯಲ್ಲಿ ಹೆಚ್ಚು ವ್ಯತ್ಯಾಸವಿರುತ್ತದೆ. ಮಳೆ ಬಹಳ ವಿರಳ. 
ಆಕಾಶದಲ್ಲಿಮೋಡಗಳ ರಚನೆ ಬಹಳ ಅಪರೂಪ. 


4. ಮೆಡಿಟರೇನಿಯನ್‌ ವಾಯುಗುಣ ಪ್ರದೇಶ: ಆಫ್ರಿಕ ಖಂಡದ ಉತ್ತರದ ಕರಾವಳಿ 
ಪ್ರದೇಶ ಹಾಗೂ ದಕ್ಷಿಣದ ತುದಿ ಭಾಗಗಳಲ್ಲಿ ಇಂತಹ ವಾಯುಗುಣವು ಕಂಡು ಬರುತ್ತದೆ. 
ಈ ಪ್ರದೇಶದಲ್ಲಿ ಮೊರಾಕೊ, ಉತ್ತರ ಅಲ್ಜೀರಿಯ ಮತ್ತು ಕೇಪ್‌ ಪ್ರಾಂತ್ಯಗಳು ಸೇರಿವೆ. ಅತಿ 


ಉಷ್ಣ ಮತ್ತು ಶುಷ್ಕವಾದ ಬೇಸಿಗೆ ಹಾಗೂ ತಂಪು ಮತ್ತು ಮಳೆ ಬೀಳುವ ಚಳಿಗಾಲಗಳು 
ಈ ವಾಯುಗುಣದ ಮುಖ್ಯ ಲಕ್ಷಣಗಳು. ಇದೊಂದೇ ಚಳಿಗಾಲದಲ್ಲಿ ಮಳೆ ಪಡೆಯುವ 
ವಾಯುಗುಣ ಪದೇಶ. 


5. ಸಮಶೀತೋಷ್ಣ ಹುಲ್ಲುಗಾವಲು ಪ್ರದೇಶ: ಇದನ್ನು ಉನ್ನತ ವೆಲ್ಲ್‌ ಪ್ರದೇಶವೆಂತಲೂ 
ಕರೆಯಲಾಗಿದೆ. ಡಚ್‌ ಭಾಷೆಯಲ್ಲಿ ವೆಲ್ಡ್‌ (16168) ಎಂದರೆ "ಕ್ಷೇತ್ರ' ಎಂದರ್ಥ. ಈ 
ವಾಯುಗುಣ ಪ್ರದೇಶವು ದಕ್ಷಿಣ ಆಫ್ರಿಕದ ಒಳನಾಡಿನಲ್ಲಿ ಕಂಡುಬರುತ್ತದೆ. ಇದು ಸಮುದ 
ತೀರದಿಂದ ದೂರವಿರುವುದು. ಇದರಿಂದ ಚಳಿಗಾಲ ಮತ್ತು ಬೇಸಿಗೆಗಳ ಉಷ್ಣಾಂಶದ 
ಪ್ರಮಾಣದಲ್ಲಿ ಹೆಚ್ಚು ವ್ಯತ್ಯಾಸವಿರುತ್ತದೆ. ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚು ಮತ್ತು ಚಳಿಗಾಲವು 
ಶೀತವಾಗಿರುತ್ತದೆ. ಈ ಎರಡೂ ಕಾಲಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ. 


6. ಎತ್ತರವುಳ್ಳ ವಾಯುಗುಣ ಪ್ರದೇಶ: ಇದು ಇಥಿಯೋಪಿಯಾದ ಎತ್ತರವಾದ ಭಾಗ 
ಮತ್ತು ಪೂರ್ವ ಆಫ್ರಿಕದ ಭಾಗಗಳನ್ನೊಳಗೊಂಡಿದೆ. ಸಮುದ್ರ ಮಟ್ಟಕ್ಕೆ ಹೆಚ್ಚು ಎತ್ತರವುಳ್ಳ 
ಈ ಪ್ರದೇಶದಲ್ಲಿ ತಂಪಾದ ವಾಯುಗುಣವಿರುತ್ತದೆ. ಮಳೆಯ ಹಂಜಿಕೆ ವಿರಳ ಮತ್ತು ಅದು 
ಬೇಸಿಗೆಯಲ್ಲಿ ಮಾತ್ರ ಬೀಳುವುದು. 


7. ಆರ್ಧ-ಉಪಉಷ್ಣವಲಯದ ವಾಯಾುಗುಣ್ಮ ಪ್ರದೇಶ: ಈ ಪ್ರದೇಶವು ಡ್ರೇಕನ್ಸ್‌ 
ಬರ್ಗ್‌ ಪರ್ವತ ಭಾಗಗಳು ಹಾಗೂ ಮಡಗಾಸ್ಕರ್‌ ದ್ವೀಪವನ್ನೂ ಒಳಗೊಂಡಂತೆ 
ಪೂರ್ವಕರಾವಳಿವರೆಗೂ ವಿಸ್ತರಿಸಿದೆ. ಇಲ್ಲಿನ ವಾಯುಗುಣದಲ್ಲಿ ಬೇಸಿಗೆ ಅತಿ ಉಷ್ಣ ಮತ್ತು 
ಮಳೆಯಿ೦ದಲೂ ಮತ್ತು ಚಳಿಗಾಲವು ತಂಪು ಮತ್ತು ಶುಷ್ಕತೆಯಿ೦ದ ಕೂಡಿರುತ್ತದೆ. 


8. ಶುಷ್ಕ ಚಳಿಗಾಲವುಳ್ಳ ಉಪ-ಉಷ್ಣವಲಯ: ಇದು ಆಫ್ರಿಕದ ಆಗ್ನೇಯ 
ಭಾಗವನ್ನೊಳಗೊಂಡಿದೆ. ಆತಿ, ಶಾಖ ಮತ್ತು ಮಳೆಬೀಳುವ ಬೇಸಿಗೆ ಹಾಗೂ ಸೌಮ್ಯ ಮತ್ತು 
ಶುಷ್ಕತೆಯುಳ್ಳ ಚಳಿಗಾಲಗಳು ಈ ವಾಯುಗುಣದ ಮುಖ್ಯ ಲಕ್ಷಣಗಳು. ಸಮಭಾಜಕವೃತ್ತ 
ಪ್ರದೇಶದ ತೇವು ವಾಯುಗುಣವಲಯದ ಮಾದರಿಯಂತಹ ಮಳೆಯ ಹಂಚಿಕೆ ಇಲ್ಲಿಯೂ 
ಕಂಡು ಬರುತ್ತದೆ. ಆದರೆ ಎತ್ತರ ಮತ್ತು ದಟ್ಟನೆಯ ಮಂಜುಗಳಿಂದಾಗಿ ಉಷ್ಣಾಂಶದ 
ಹಂಚಿಕೆಯಲ್ಲಿ ಮಾರ್ಪಾಡಾಗುವುದು. 


ಸ್ವಾಭಾವಿಕ ಸಸ್ಯವರ್ಗ 


ಆಫ್ರಿಕದ ಸ್ವಾಭಾವಿಕ ಸಸ್ಯವರ್ಗದಲ್ಲಿ ವೈವಿಧ್ಯವಿದೆ. ಏಕೆಂದರೆ ಸಸ್ಯವರ್ಗ ಮತ್ತು 
ಪ್ರಾಣಿವರ್ಗಗಳ ಮೇಲೆ ವಾಯುಗುಣ, ಮಣ್ಣು, ಮೇಲ್ಮೈ ಲಕ್ಷಣಗಳು ಮತ್ತು ಮಾನವನ 
ಪ್ರವೇಶಗಳ ಪರಸ್ಪರ ಪೂರಕ ಪ್ರಭಾವ ನೇರವಾಗಿ ಕಂಡುಬರುತ್ತದೆ. ಈ ಖಂಡದ ಬಹಳಷ್ಟು 
ಭಾಗಗಳಲ್ಲಿ ಸಸ್ಕವರ್ಗದ ಸ್ವರೂಪವು ಮಾನವ ಕೃತ್ಯಗಳಿಂದ ಬದಲಾಗಿದೆ. ಬಹಳಷ್ಟು ಅರಣ್ಯ 
ಮತ್ತು ಹುಲ್ಲುಗಾವಲುಗಳು ವಿವಿಧ ಉದ್ದೇಶಗಳಿಗಾಗಿ ಕಡಿಯಲ್ಪಟ್ಟಿವೆ ಮತ್ತು ಸುಡಲ್ಪಟ್ಟವೆ. 
ಹೀಗಾಗಿ ಆಫ್ರಿಕ ಖಂಡದ ಪ್ರಸ್ತುತ ಸಸ್ಯವರ್ಗದಲ್ಲಿ ಎಲ್ಲವೂ 'ಸ್ವಾಭಾವಿಕವಲ್ಲ'. 


ಕ್‌ 


WN ಸದ ಯಾದಂವು ಅರಣ್ಯ 


ಶೆ ಮಾನ್ಸೂನ್‌ ಅರಣ್ಯ Ke 


9" | ಸವನ್ನ ಹುಲ್ಲುಗಾವಲು 

31 ವೆಲ್ಸ್‌ ಹುಲ್ಲುಗಾವಲು \ 
I ನಂ. ರೇಂನಿಯನ್‌ ಅರಣ್ಯ ಪ 

0" ಶೌ ಪರ್ವತ ಸಸ್ಯವರ್ಗ ಚಾ 
[| ಮರುಭೂಷಿ ಸಸ್ಯವರ್ಗ 
[7] ಅರ. ಮರುಭೂಮಿ ಸಸ್ಯವರ್ಗ 


3 
Scale1:39 000 000 


3 4d 
ಭೂಪಟ 15.10 - ಸ್ವಾಭಾವಿಕ ಸಸ್ಯವರ್ಗ 


ಸಮಭಾಜಕ ವೃತ್ತದ ಅತಿ ಉಷ್ಣ ಮತ್ತು ಆರ್ಧಭರಿತ ವಾಯುಗುಣವು ಅಲ್ಲಿ ದಟ್ಟವಾದ 
ಕಾಡು ಬೆಳೆಯುವಂತೆ ಮಾಡಿದೆ. ಮರಗಳು ಎತ್ತರವಾಗಿ ಬೆಳೆಯುತ್ತವೆ. ಸಮಭಾಜಕ ವೃತ್ತದ 
ಸದಾಹಸಿರಾಗಿರುವ ಅರಣ್ಯಗಳ ಮುಖ್ಯ ಲಕ್ಷಣವೆಂದರೆ ಅವೆಲ್ಲ ಅಗಲವಾದ ಎಲೆಗಳನ್ನು 
ಹೊಂದಿವೆ ಮತ್ತು ಅಪ್ಪಸಸ್ಯ (ಅಧಿಸಸ್ಯ) ಗುಣವನ್ನು ಹೊಂದಿವೆ. 


ವಿಶೇಷ ಲಕ್ಷಣವುಳ್ಳ ಪ್ರಭೇದದ ಮರಗಳು ಇಲ್ಲಿ ಬಹಳ ವಿರಳವಾಗಿವೆ. ಆದಾಗ್ಯೂ 
ಉಷ್ಣವಲಯದ ಬೆಲೆಬಾಳುವ ಗಟ್ಟಿ ಮರಗಳಾದ ರಬ್ಬರ್‌, ಬೀಟೆ, ಎಬೋನಿ, ಸಿಂಕೋನ, 
ತೇಗ, ತಾಳೆ, ಕರಿಮರ ಮುಂತಾದ ಮರಗಳು ಬೆಳೆಯುತ್ತವೆ. ಮ್ಯಾಂಗ್ರೋವ್‌ ಸಸ್ಯಗಳು 
ಕೂಡಾ ಸಮುದ್ರದ ಅಳಿವೆಗಳ ಜವುಗು ಪ್ರದೇಶದಲ್ಲಿ ಬೆಳೆಯುತ್ತವೆ. 


ಸದಾ ಹಸಿರಾಗಿರುವ ಸಮಭಾಜಕ ವೃತ್ತದ 
ಕಾಡುಗಳಿಂದ ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ 
ಜಾಲಿ ಮತ್ತು ಬೇಅಬ್ಯಾಬ್‌ (ಆನೆ ಹುಣಿಸೆ) 
(Baobab) ಮರಗಳಿಂದ ಆವೃತ್ತವಾದ ಸವನ್ನ 
ಕಾಡುಗಳಿವೆ. ಮಳೆ ಕಡಿಮೆಯಾಗುವ ಪ್ರದೇಶದಲ್ಲಿ 
ಸವನ್ನ ಕಾಡುಗಳು ಮುಳ್ಳು ಕಂಟಿ ಮತ್ತು 
ಹುಲ್ಲುಗಾವಲಿಗೆ ದಾರಿ ಮಾಡಿಕೊಡುತ್ತವೆ. ಮುಳ್ಳು ke 
ಕ೦ಟಿಗಳು ಮತ್ತು ಪೈನ್‌, ಜುನಿಪರ್‌, ಕಾರ್ಕ್‌ 
ಸಿಡಾರ್‌, ಫಿಗ್‌ ಮತ್ತು ಆಲಿವ್‌ ಮರಗಳು 
ಮೌಡಿಟರೇನಿಂತುನ್‌ ವಾಯುಗುಣವಿರುವ 
ಪ್ರದೇಶದಲ್ಲಿ ಕಂಡುಬರುತ್ತವೆ. 


ಪ್ರಸ್ಥಭೂಮಿಗಳ ಎತರವಾದ ಭಾಗಗಳಲ್ಲಿ 
KN 60 ಚಿತ್ರ 153 - ಬೇಅಬ್ಲಾಬ್‌ ಮರ 
ಪರ್ವತ ಸ ಸಸ್ಯವರ್ಗ ಮತ್ತು ಸಹರ ಮತ್ತು ಕಲಹರಿ 4 
ಭಾಗಗಳಲ್ಲಿ ಮರುಭೂಮಿ ಸಸ್ವವರ್ಗವಿದೆ. ದಕ್ಷಿಣ ಆಫ್ರಿಕದ ಕರ್ರೂ ಭಾಗದಲ್ಲಿ ಪ್ರಸಿ ಸಿದ್ಧ 


ಕುರುಚಲು ಸಸ್ಯವರ್ಗ, ನೈಲ್‌ನದಿ ಬಯಲಿನಲ್ಲಿ "ಸಡ್‌' ಎಂಬ ವಿಶೇಷ ಸಸ್ಯವರ್ಗವಿದೆ. 


ಆಫ್ರಿಕದ ವನ್ಯ ಪ್ರಾಣಿ ಸಂಪತ್ತಿನಲ್ಲಿ ಬಹಳ ವೈವಿಧ್ಯತೆ ಇದೆ. ಇಲ್ಲಿನ ವಾಯುಗುಣದ 
ಪರಿಸ್ಥಿತಿ, ಮೇಲ್ಮೈ ಲಕ್ಷಣ, ಅರಣ್ಯ, ಮಣ್ಣಿನ ಪ್ರಕಾರಗಳು” ಮತ್ತು ಏಷ್ಯ ಮತ್ತು ಯುರೋಪ್‌ 
ಖಂಡಗಳ ಸಂಪರ್ಕ ಈ ಬಗೆಯ ಪ್ರಾಣಿ ವೈವಿಧ್ಯತೆಗೆ ಕಾರಣವಾಗಿವೆ. ಮಳ ಕಾಡು ಪ್ರದೇಶವು 
ಬಹಳಷ್ಟು ಪ್ರಾಣಿಗಳ ತಾಣವಾಗಿದೆ. ಚಿ೦ಪಾ೦ಜೀ, ವಿವಿಧ ಬಗೆಯ ಮಂಗಗಳು, ಗೋರಿಲ್ಲಾ, 


ಕಾಡೆಮ್ಮೆ ಚಿರತೆ ಹಾಗೂ ಇತರೆ ಗೊರಸುಳ್ಳ ಪ್ರಾಣಿಗಳು ಇಲ್ಲಿ ಕಂಡುಬರುತ್ತವೆ. 


ಮೊಸಳೆಗಳು ಮತ್ತು ನೀರಾನೆಗಳು ನದಿಗಳು ಮತ್ತು ಜಲಾವೃತ ಜವುಗು ಪ್ರದೇಶಗಳಲ್ಲಿ 
ಕಂಡುಬಂದರೆ, ಆಕರ್ಷಕ ವಿವಿಧ ಬಣ್ಣದ ಪಕ್ಷಿಗಳು ಇಲ್ಲಿ ಸರ್ವಸಾಮಾನ್ಯ. ಉದಾ: ಉಷ್ಣಪಕ್ತಿ, 
ಗರುಡಪಕ್ತಿ, ಮಿಂಚುಳ್ಳಿ ಇತ್ಯಾದಿ. 


A. ; AN 


Ye ೨) WE @ 


ಚಿತ್ರ 15.4 - ಪ್ರಮುಖ ವನ್ಯ ಜೀವಿಗಳು 


ಜೀಬ್ರಾ, ಕಾಡುಬೆಕ್ಕು, ಜಿರಾಫೆ, ಘೇಂಡಾಮೃಗ, ಆನೆ, ಇಂಪಾಲ, ಚೀತಾ ಮತ್ತು 
ಆಫ್ರಿಕಸಿಂಹಗಳು ಉಷ್ಣವಲಯದ ಹುಲ್ಲುಗಾವಲು ಮತ್ತು ಸವನ್ನಾ ಪ್ರದೇಶಗಳಲ್ಲಿ 
ಕಂಡುಬರುತ್ತವೆ. 
ಮರುಭೂಮಿ ಪ್ರದೇಶದಲ್ಲಿ ಚೇಳು, ಒಂಟೆ, ಹಲ್ಲಿ, ಮರುಭೂಮಿ ನರಿ, ವಿವಿಧ 
ಬಗೆಯ ಕೀಟಗಳು ಕಾಣಬರುತ್ತವೆ. ಇದರೊಂದಿಗೆ ಜಿಂಕೆ ಜಾತಿಗೆ ಸೇರಿದ ಸು೦ದರ ಪ್ರಾಣಿ, 
ಕತ್ತೆ, ಕುದುರೆ ಮತ್ತು ಅಡ್ಡಾಕ್ಷಗಳು (ಸಿರೆdಖಾ) ಕಂಡುಬರುತ್ತವೆ. 


ಚಿತ್ರ 15.5 - ಇಂಪಾಲ ಮತ್ತು ಅಡ್ಡಾಕ್ಷಗಳು 


ಒಂಟೆ ಬಹಳ ಮಹತ್ವದ ಹಾಗೂ ಎಲ್ಲರಿಗೂ ತಿಳಿದಿರುವ ಮರುಭೂಮಿಯ 
ಪ್ರಾಣಿಯಾಗಿದೆ. ಇದನ್ನು ಕೆಲವೊಮ್ಮೆ ಮರುಭೂಮಿಯ ಹಡಗು, ಎಂದು ಕರೆಯಲಾಗುತ್ತದೆ. 


ಉಷ್ಣಪಕ್ಷಿ 


ಇದು ಆಫ್ರಿಕದ ಮೂಲವಾಖ : ಆಬಿದ್ದು/ಕಲಹೆಲ- 
ಮರುಭೂಮಿ ಮತ್ತು ಆಫ್ರಿಕದ ದಕ್ಷಿಣ ಮೈದಾನದಳಲ್ಲ 
ಕಂಡುಬರುತ್ತದೆ. ಇದು ಪ್ರಪಂಚದಲ್ಲಿಯೇ ಜೀವಂತವಿರುವ 
ಅತ್ಯ೦ತ ದೊಡ್ಡದಾದ ಪಕ್ಷಿಯಾಣದೆ. ಜದತ್ತಿವಲ್ಲಿಯೇ ಅತಿ 
ದೊಡ್ಡದಾತ್ರದ ಮೊಟ್ಟೆಯಡುತ್ತದೆ. ಇದು ಹಾರಲಾರದು. 
ಆದರೆ ಅತ್ಯಂತ ವೇದವಾ೧' ಓಡುವ ಪಕ್ಷಿ ಮತ್ತು ತನ್ನ 
ಕಾಲುದಆದೆ ಎರಡು 'ಜೆರಳುದಳು ಹೂ೦ದಿರುವ 


ಇಚ್‌ ಈ ಸ 
ಪ್ರಪಂಚದ ಏಕೃಕ ಪಕ್ಷಿಯಾಣದೆ. ಚಿತ್ರ 15.6 - ಉಷ್ಣಪಕ್ಕಿ 


5. ವ್ಯವಸಾಯ ಮತ್ತು ಕೈಗಾರಿಕೆಗಳು 


ಆಫ್ರಿಕದ ಬಹಳಷ್ಟು ದೇಶಗಳಲ್ಲಿ ವ್ಯವಸಾಯ(ಒಕ್ಕಲುತನ)ವು ಬಹಳ ಮಹತ್ವದ ಜನರ 
ಆರ್ಥಿಕ ಚಟುವಟಿಕೆಯಾಗಿದೆ. ಸುಮಾರು ಶೇ.75ಕ್ಕೂ ಹೆಚ್ಚು ಜನರು ವ್ಯವಸಾಯದಲ್ಲಿ 
ತೊಡಗಿದ್ದಾರೆ. 


ಸಮಭಾಜಕ ವೃತ್ತದ ಪ್ರದೇಶವನ್ನು ಹೊರತು ಪಡಿಸಿ ಆಫ್ರಿಕದ ಬಹಳಷ್ಟು ದೇಶಗಳಲ್ಲಿ 
ಒಕ್ಕಲುತನವು ಜೀವನಾಧಾರ ಬೇಸಾಯವಾಗಿದೆ. ಆಧುನಿಕ ರಾಸಾಯನಿಕ ಗೊಬ್ಬರ ಮತ್ತು 
ಕೀಟನಾಶಕಗಳ ಉಪಯೋಗ ಬಹಳ ಕಡಿಮೆ. ಬಹಳಷ್ಟು ಕಡೆ ಒಕ್ಕಲುತನವು ಮಾನವ 
ಶ್ರಮದಿಂದ ನಡೆಯುತ್ತವೆ. ಪ್ರತಿ ಹೆಕ್ಟೇರ್‌ ಇಳುವರಿ ಕೂಡ ಬಹಳ ಕಡಿಮೆ. 


ಬಹಳಷ್ಟು ಬೇಸಾಯ ಪ್ರದೇಶದಲ್ಲಿ ಆಹಾರಧಾನ್ಯ ಬೆಳೆಗಳು ಮಹತ್ವದ ಸ್ಥಾನವನ್ನು 
ಪಡೆದಿವೆ. ಮೆಕ್ಕೆಜೋಳ, ಭತ್ತ, ನವಣೆ, ಸಿಹಿ ಆಲೂಗಡ್ಡೆ ಮತ್ತು ಗೆಣಸು, ಕಡಲೆಕಾಯಿ, ಬಟಾಣಿ 
ಮತ್ತು ಹಿಟ್ಟನ ಬೆಳೆಗಳು ಪ್ರಧಾನ ಬೆಳೆಗಳು. ಸಮಭಾಜಕವೃತ್ತ ವಲಯದ ವಾಯುಗುಣವುಳ್ಳ 
ಪ್ರದೇಶದಲ್ಲಿ ನೆಡುತೋಟದ ಬೇಸಾಯವು ಪ್ರಮುಖವಾದುದು. ಬುರುಂಡಿ ಪ್ರದೇಶವು 
ರಫ್ತಿಗಾಗಿ ಕಾಫಿ ಬೆಳೆಗೆ, ಕೋಕೊ ಬೆಳೆಯು ಕೋಟೆ-ಡಿ-ವೋರೆ ಮತ್ತು ಘಾನದಲ್ಲಿಯೂ 
ಹಾಗೂ ಬಟಾಣಿಗಳ೦ತಹ ಬೇಳೆಕಾಳುಗಳು ಗ್ಯಾಂಬಿಯಾ ದೇಶಗಳಲ್ಲಿ ಬೆಳೆಯಲಾಗುತ್ತದೆ. 
ಆಫ್ರಿಕದಲ್ಲಿ ಬೆಳೆಯುವ ಇತರ ಬೆಳೆಗಳೆಂದರೆ ಕಬ್ಬು, ಬಾಳೆ, ಚಹ, ತಾಳೆಎಣ್ಣೆ ಬೆಳೆ, ಮತ್ತು 
ನಿಂಬೆಜಾತಿಯ ಹಣ್ಣುಗಳು. ಇವೆಲ್ಲ ದೊಡ್ಡ ಎಸ್ಟೇಟ್‌ಗಳಲ್ಲಿ ಮತ್ತು ನೀರಾವರಿ ಬೇಸಾಯದಲ್ಲಿ 
ಬೆಳೆಯಲಾಗುವುದು. 


ಸೆನೆಗಲ್‌, ಮಾರಿಟಾನಿಯ, ಮಾಲಿ, ನೈಜರ್‌, ಚಾಡ್‌, ಉತ್ತರ ಸುಡಾನ್‌, ಇಥಿಯೋಪಿಯ 
ಮತ್ತು ಸೋಮಾಲಿಯ ದೇಶಗಳು (58861 ಮೇಲಿಂದ ಮೇಲೆ ಬರಗಾಲಕ್ಕೆ ತುತ್ತಾಗುತ್ತವೆ 
ಮತ್ತು ಅಲ್ಲಿಯ ಜನರು ಹಸಿವುನಿಂದ ಬಳಲುವರು. 


ಆಫ್ರಿಕವು ವಿವಿಧ ಜಾತಿಯ ಹಣ್ಣುಗಳಿಗೆ ಪ್ರಸಿದ್ಧವಾಗಿದೆ. ಮೆಡಿಟರೇನಿಯನ್‌ ಪ್ರದೇಶದಲ್ಲಿ 
ನಿಂಬೆ ಜಾತಿಗೆ ಸೇರಿದ ಹಣ್ಣುಗಳಾದ, ಆಲೀವ್‌, ಲಿಂಬೆ, ಕಿತ್ತಳೆ, ದ್ರಾಕ್ಷಿ ಸಾಮಾನ್ಯವಾಗಿವೆ. 
ಪೂರ್ವ ಆಫ್ರಿಕದಲ್ಲಿ ಗೋಡಂಬಿ ಬೆಳೆಯುತ್ತಾರೆ. ಜಾಂಜೀಬಾರ ದ್ವೀಪ ಮತ್ತು ಟಾ೦ಜನಿಯಾಗಳು 


ಲವಂಗ ಬೆಳೆಗೆ ಪ್ರಸಿದ್ಧಿ ಪಡೆದಿವೆ. 


ಇಲ್ಲಿ ಗೋವಿನ ಜೋಳ (ಮೆಕ್ಕೆಜೋಳ) ಬಹಳ ಮಹತ್ವ ಪಡೆದಿದೆ. ಸ್ವಲ್ಪ ಪ್ರದೇಶದಲ್ಲಿ ಭತ್ತ 
ಮತ್ತು ಕಬ್ಬುಬೆಳೆಗಳನ್ನು ಬೆಳೆಯುತ್ತಾರೆ. ಹಣದ ಬೆಳೆಗಳಾದ ಕಾಫಿ, ತಾಳೆ, ನೆಲಗಡಲೆಗಳನ್ನು 
ಮಧ್ಯ, ಪೂರ್ವ ಹಾಗೂ ಆಫ್ರಿಕದ ಇತರೆ ಭಾಗಗಳಲ್ಲಿ ಬೆಳೆಯಲಾಗುತ್ತದೆ. ಕಾಫಿಯನ್ನು 
ಇಥಿಯೋಪಿಯಾದಲ್ಲಿ ಸಾವಿರಾರು ವರ್ಷಗಳಿಂದಲೂ ಬೆಳೆಯುತ್ತಾ ಬಂದಿದ್ದಾರೆ. ಈಜಿಪ್ಟ್‌ 
ದೇಶವು ಹತ್ತಿ ಬೆಳೆಗೆ ಪ್ರಸಿದ್ಧವಾಗಿದೆ. 


ಯೂರೋಪಿಯನ್ನರು ನೆಲೆಗೊಂಡಿರುವಂತಹ ಕೀನ್ಯ, ದಕ್ಷಿಣ ಆಫ್ರಿಕ ಮತ್ತು 
ಜಿ೦ಬಾಬ್ಬೆಗಳಲ್ಲಿ ಆಕಳು ಸಾಕಣೆ ಮುಖ್ಯ ಉದ್ಯೋಗವಾಗಿದೆ. ಪ್ರಪಂಚದ ಶೇ.15 ಭಾಗದಷ್ಟು 
ಆಕಳುಗಳು ಆಫ್ರಿಕ ಒ೦ದರಲ್ಲಿಯೇ ಇವೆ. 


ವ್ಯವಸಾಯ ಹಿಂದುಳಿಯುವುದಕ್ಕೆ ಕಾರಣಗಳು: ಆಫ್ರಿಕದಲ್ಲಿ ವ್ಯವಸಾಯವು ಹಿಂದುಳಿಯಲು 
ಹಳೆಯ ಕೃಷಿ ಪದ್ಧತಿ, ಜೀವನೋಪಾಯ ಬೇಸಾಯದ ವಿಧಾನ, ಹಳೆಯ ಕೃಷಿ ಉಪಕರಣಗಳ 
ಬಳಕೆ ಅನರಕ್ಷರತೆ, ಬುಡಕಟ್ಟು ಪದ್ಧತಿ, ಬಂಡವಾಳ ಹಾಗೂ ವಿದೇಶೀ ಬಂಡವಾಳದ 
ಹೂಡುವಿಕೆಯ ಕೊರತೆ ಇತ್ಯಾದಿಗಳು ಕಾರಣ. 


ಕೈಗಾರಿಕೆಗಳ ನಿಧಾನ ಅಭಿವೃದ್ಧಿಗೆ ಕಾರಣಗಳು 


* ಆಫ್ರಿಕದ ಅನೇಕ ದೇಶಗಳು ನೀರು, ಅರಣ್ಯ ಮತ್ತು ಖನಿಜ ಸಂಪತ್ತಿನಲ್ಲಿ 
ಶ್ರೀಮಂತವಾಗಿವೆ. ಈ ನೈಸರ್ಗಿಕ ಸಂಪತ್ತಿನ ಹಂಚಿಕೆ ಸಮನಾಗಿಲ್ಲ. ಇಲ್ಲಿಯ ಬಹಳಷ್ಟು 
ದೇಶಗಳ ಆರ್ಥಿಕತೆಯು ಬೇಸಾಯ ಅವಲಂಬಿತ ಗುಣಲಕ್ಷಣವನ್ನು ಹೊಂದಿದೆ. 


* ಕಳೆದ ಶತಮಾನದ ಮಧ್ಯಕಾಲದವರೆಗೂ ಆಫ್ರಿಕದ ನೈಸರ್ಗಿಕ ಸಂಪತ್ತು 
ಯುರೋಪಿಯನ್‌ರಿಂದ ಲೂಟಿಗೆ ಒಳಗಾಗುತ್ತಲೇ ಇತ್ತು. ಇದು ಅಲ್ಲಿ ಕೈಗಾರಿಕೀಕರಣ 
ನಿಧಾನವಾಗಲು ಕಾರಣವಾಗಿದೆ. ಇದರೊಂದಿಗೆ ಕೈಗಾರಿಕೀಕರಣಕ್ಕೆ ಬೇಕಾದ ಮೂಲಭೂತ 
ಸೌಕರ್ಯಗಳ ಕೊರತೆ, ಕಡಿಮೆ ಬಂಡವಾಳ, ತಂತ್ರಜ್ಞಾನದ ಕೊರತೆ ನುರಿತ ಕಾರ್ಮಿಕರ 
ಕೊರತೆ, ಕಡಿಮೆ ಕೊಳ್ಳುವ ಶಕ್ತಿ, ಮತ್ತು ರಾಜಕೀಯ ಗೊಂದಲಗಳು: ಆಫ್ರಿಕ ದೇಶಗಳಲ್ಲಿ 
ಕೈಗಾರಿಕಾ ಅಭಿವೃದ್ಧಿ ಕುಂಟಿತವಾಗಲು ಕಾರಣವಾಗಿವೆ. 


* ಕಳದ ಕೆಲವು ದಶಕಗಳಲ್ಲಿ ಕೈಗಾರಿಕೀಕರಣಕ್ಕೆ ಒಳಗಾಗುತ್ತಿರುವ ದೇಶಗಳೆಂದರೆ 
ಜಿಂಬಾಬ್ವೆ, ನೈಜೀರಿಯ, ಈಜಿಪ್ಟ್‌, ಅಲ್ಜೀರಿಯ ಮತ್ತು ದಕ್ಷಿಣ ಆಫ್ರಿಕ. ಸ್ವತಂತ್ರ ಪಡೆದ ನಂತರ 
ಬಹಳಷ್ಟು ಆಫ್ರಿಕದ ದೇಶಗಳು ಲಘು ಕೈಗಾರಿಕಾ ಬೆಳವಣಿಗೆಯಲ್ಲಿ ಆಸಕ್ತಿ ತೋರಿವೆ. ಜವಳಿ 
ಉದ್ಯಮ, ಔಷಧಿ ಮತ್ತು ಆಹಾರ ಸಂಸ್ಕರಣ ಹಾಗೂ ಪಾನೀಯ ಉದ್ದಿಮೆಗಳು ಜಾರಿಗೆ 
ಬರುತಿವೆ. 


* ಬೃಹತ್‌ ಉದ್ದಿಮೆಗಳಾದ ಕಬ್ಬಿಣ, ಮತ್ತು ಉಕ್ಕು, ರಬ್ಬರ್‌, ಸಿಮೆಂಟ್‌, ಮತ್ತು 
ಪೆಟ್ರೊ-ರಾಸಾಯನಿಕಗಳ ತಯಾರಿಕೆಗಳು ದಕ್ಷಿಣ ಆಫ್ರಿಕದಲ್ಲಿ ಕೇಂದ್ರೀಕರಣಗೊಳ್ಳುತ್ತಿವೆ. 
ಅಲ್ಜೀರಿಯ, ಟುನಿಸಿಯ, ಈಜಿಪ್ಟ್‌ ಮತ್ತು ಜಿಂಬಾಬ್ವೆ ದೇಶಗಳಲ್ಲಿ ಕಬ್ಬಿಣ ಮತ್ತು ಉಕ್ಕು 
ಕೈಗಾರಿಕೆಗಳು ಹಂಚಿಕೆಯಾಗಿವೆ. ಆಫ್ರಿಕದ ಇತರ ಪ್ರಮುಖ ಕೈಗಾರಿಕೆಗಳೆಂದರೆ ವಿದ್ಯುತ್‌ಯಂತ್ರ, 
ಸಾರಿಗೆ ಉಪಕರಣ, ಟ್ರಾಕ್ಟರ್‌ ತಯಾರಿಕೆ ಹಾಗೂ ಸಮರಕ್ಕೆ ಬಳಕೆಯಾಗುವ ವಿಮಾನ 
ಜೋಡಣೆ. 


6. ಬೆಲೆಬಾಳುವ ಖನಿಜಗಳು 
ವಜ್ರ ಮತ್ತು ಬಂಗಾರ 


ಆಫ್ರಿಕ ಖಂಡವು ಅಪಾರವಾದ ಖನಿಜ ಸಂಪತ್ತನ್ನು ಹೊಂದಿದೆ. ಆದರೆ ಬೆಲೆಬಾಳುವ 
ಖನಿಜಗಳಾದ ವಜ್ರ, ಬ೦ಗಾರ ಮತ್ತು ಪ್ಲಾಟಿನಮ್‌ಗಳನ್ನು ಹೆಚ್ಚು ಉತ್ಪಾದಿಸುತ್ತದೆ. 


ವಜ್ರ: ಪ್ರಪಂಚದ ಒಟ್ಟು ವಜ್ರದ ನಿಕ್ಷೇಪದಲ್ಲಿ ಶೇ 80 ಭಾಗವು ಆಫ್ರಿಕ ಒಂದರಲ್ಲೇ 
ಕಂಡುಬರುತ್ತದೆ. ಬೋನ್ಸ್‌ವಾನ, ಜೈರೆ ಮತ್ತು ದಕ್ಷಿಣ ಆಫ್ರಿಕಗಳು ಅತಿ ಹೆಚ್ಚು ವಜ್ರವನ್ನು 
ಉತ್ಪಾದಿಸುವ ದೇಶಗಳಾಗಿವೆ. ಅಂಗೋಲ, ನಮೀಬಿಯ ಮತ್ತು ಘಾನ ದೇಶಗಳು ಇತರೆ 


ಉತ್ಪಾದಕರು. ವಜ್ರವನ್ನು ಹರಳುವಜ್ರ ಮತ್ತು ಕೈಗಾರಿಕಾ ವಜವೆಂದು ವಿಂಗಡಿಸಲಾಗಿದೆ. 
ಕೈಗಾರಿಕಾ ವಜ್ರವು ಮುಖ್ಯವಾಗಿ ಉಜ್ಜು ಕಾಗದ ಮತ್ತು ಗಾಜು ಕತ್ತರಿಸುವ ಉಪಕರಣಗಳ 
ತಯಾರಿಕೆಗೆ ಬಳಕೆಯಾಗುತ್ತದೆ. 


ಬಂಗಾರ: ಪ್ರಪಂಚದ ಅರ್ಧದಷ್ಟು ಬಂಗಾರದ ನಿಕ್ಷೇಪವು ದಕ್ಷಿಣ ಆಫ್ರಿಕ ಒಂದರಲ್ಲೇ 
ಕಂಡುಬರುತ್ತದೆ. ಬಂಗಾರ ಹಂಚಿಕೆಯಾಗಿರುವ ಮುಖ್ಯಸ್ಥಳಗಳೆಂದರೆ ಎಟ್‌ವಾಟರ್ಸ್‌ರ್ಯಾಂಡ್‌ 
(ಟ್ರಾನ್ಸವಾಲ್‌) ಮತ್ತು ಆರೆಂಜ್‌ ಫ್ರೀ ಸ್ಟೇಟ್‌ ರಾಜ್ಯಗಳಾಗಿವೆ. ಈ ಖಂಡದ ಒಟ್ಟು ಬಂಗಾರದ 
ಉತ್ಪಾದನೆಯಲ್ಲಿ ಶೇ.50ಕ್ಕೂ ಹೆಚ್ಚಿನ ಭಾಗವು ದಕ್ಷಿಣ ಆಫ್ರಿಕ, ಜಿಂಬಾಬ್ವೆ ಮತ್ತು ಕಾಂಗೋ 
(ಜೈರೆ) ಗಣರಾಜ್ಯಗಳಿಂದ ಪೂರೈಕೆಯಾಗುತ್ತದೆ. 


ಹಿಂದೂ 
ಸಾಗರ 


7. ಜನಸಂಖ್ಯೆ: ಬೆಳವಣಿಗೆ, ಹಂಚಿಕೆ ಮತ್ತು ಸಾಂದ್ರತೆ 

ಪ್ರಪಂಚದಲ್ಲಿ ಮೊಟ್ಟಮೊದಲು ಮನುಷ್ಯ ಕಾಣಿಸಿಕೊಂಡು ಉಪಕರಣಗಳನ್ನು ಬಳಸಲು 
ಕಲಿತದ್ದು ಆಫ್ರಿಕದಲ್ಲೇ ಎ೦ದು ಪರಿಗಣಿಸಲಾಗಿದೆ. ಮಾನವಶಾಸ್ತ್ರಜ್ಞರು ಮತ್ತು ವಿಜ್ಞಾನಿಗಳ 
ಅಭಿಪ್ರಾಯದಂತೆ ಹೋಮೊಸೇಪಿಯನ್ನರು ಆಫ್ರಿಕದ ಕೀನ್ಯ ಮತ್ತು ಇಥಿಯೋಪಿಯಗಳಲ್ಲಿಯ 
ಪೂರ್ವ ಸರೋವರದ ಬಳಿ ಕಾಣಿಸಿಕೊ೦ಡರೆಂದು ತಿಳಿದುಬರುತ್ತದೆ. 

ಪ್ರಧಾನವಾಗಿ ನೀಗ್ರೊ ಹಾಗೂ ಅವರ ಮೂಲನಿವಾಸಿಗಳ ಗುಂಪುಗಳಿಂದ ಕೂಡಿದೆ. 
ಈಗ ಆಫ್ರಿಕವು ವಿವಿಧ ಜನಾ೦ಗ ಮತ್ತು ಕುಲವರ್ಗಗಳನ್ನು ಹೊಂದಿದೆ. ಈ ಖಂಡದಲ್ಲಿ 
ವಿವಿಧ ಜನರು, ಭಾಷೆ ಮತ್ತು ಸಂಸ್ಕೃತಿಗಳ ಮಿಲನವಾಗಿದೆ. 


2 


es 
ಇಥಿಯೋಲಿಂಯಾ 1 
ಮೂ 


(ಪ್ರತಿ ಚದರ 8. ಮೀ) 


ಭೂಪಟ 15.12 - ಜನಸಂಖ್ಯೆಯ ಹಂಚಿಕೆ 


ಸುಮಾರು 1051 ಮಿಲಿಯನ್‌ ಜನರು ಆಫ್ರಿಕ ಖಂಡದಲ್ಲಿ ವಾಸಿಸುತ್ತಾರೆ. ನೈಜೀರಿಯ, 
ಈಜಿಪ್ಟ್‌, ಇಥಿಯೋಪಿಯ, ಜೈರೆ ಮತ್ತು ದಕ್ಷಿಣ ಆಫ್ರಿಕಗಳು ಹೆಚ್ಚು ಜನಸಾ೦ದ್ರತೆಯನ್ನು 
ಹೊಂದಿವೆ. ಕಳೆದ ಮೂರು ದಶಕಗಳಲ್ಲಿ ಆಫ್ರಿಕದ ಕೆಲವು ರಾಷ್ಟಗಳಲ್ಲಿ ಮರಣ ಪ್ರಮಾಣವು 
ಕಡಿಮೆಯಾಗಿದೆ. ಅದಕ್ಕೆ ಕಾರಣ, ಆಹಾರದ ಹೆಚ್ಚು ಉತ್ಪಾದನೆ, ಔಷಧಿಯ ಸರಬರಾಜು 
ಮತ್ತು ಸ್ವಚ್ಚ ನಿರ್ವಹಣಾ ಸುಧಾರಣಗಳೇ ಆಗಿವೆ. ಆದರೆ ಜನನ ಪ್ರಮಾಣವು ಹೆಚ್ಚಾಗಿದ್ದು 
ಅಧಿಕ ಜನಸಾಂದತೆಗೆ ಕಾರಣವಾಗಿದೆ. ಆಫ್ರಿಕದ ಜನಸಂಖ್ಯಾ ಬೆಳವಣಿಗೆ ದರವು ಪ್ರಪಂಚದ 
ಸರಾಸರಿ ಅಥವಾ ಅದಕ್ಕೂ ಹೆಚ್ಚಾಗಿರುತ್ತದೆ. 


ಕೆಲವು ದೇಶಗಳಾದ ಸೋಮಾಲಿಯ, ಇಥಿಯೋಪಿಯ, ಚಾಡ್‌, ನೈಜೀರಿಯ, 
ಮಾಲಿಗಳಲ್ಲಿ ಜೀವಿತಾವಧಿ ಬಹಳ ಕಡಿಮೆ. ಅಂದರೆ 50 ವರ್ಷಗಳು ಮಾತ್ರ. 


ವಿಶೇಷವಾದ ಸಂಗತಿ ಎಂದರೆ ಜನಸಂಖ್ಯೆಯ ಹಂಚಿಕೆ /ಅಸಮಾನವಾಗಿರುವುದು. 
ಅತಿ ಹೆಚ್ಚು ಜನಸಾಂದ್ರತೆಯು ಆಫ್ರಿಕದ ಗಿನಿಯ ಕರಾವಳಿ ಪ್ರದೇಶ, ನೈಲ್‌ ನದಿಯ ಕಣಿವೆ, 
ಪೂರ್ವ ಆಫ್ರಿಕದ ಎತ್ತರ ಪ್ರದೇಶ, ಮತ್ತು ಮಡಗಾಸ್ಕರ್‌ ಹಾಗೂ ಉತ್ತರದ ಕರಾವಳಿ ದಕ್ಷಿಣ 
ಆಫ್ರಿಕ, ಜಿಂಬಾಬ್ವೆ ಹಾಗೂ ಜೈರೆಗಳ ನಗರ ಮತ್ತು ಗಣಿ ಪ್ರದೇಶಗಳಲ್ಲಿ ತುಂಬಿಕೊಂಡಿದೆ. 


ಕಡಿಮೆ ಜನಸಾಂದತೆಯು ಮರುಭೂಮಿ, ಪರ್ವತ ಪ್ರದೇಶಗಳು ಹಾಗೂ 
ಸಮಭಾಜಕವೃತ್ತದ ಅಭಯಾರಣ್ಯ ಭಾಗಗಳಲ್ಲಿ ಕಂಡುಬರುತ್ತದೆ. ಲಿಬಿಯದ ಸಹರ ಮತ್ತು 
ಅಲ್ಲೀರಿಯಗಳಲ್ಲಿ ಕಡಿಮೆ ಜನಸಾಂದತೆ ಇದೆ. ಇಲ್ಲಿಯ ಜನಸಾಂದ್ರತೆಯು ಪ್ರತಿ ಚ.ಕಿ.ಮೀ. 
ಗೆ 15 ಜನರು. 


ಆಫ್ರಿಕದ ಜನರನ್ನು ನಾಲ್ಕು ಗುಂಪುಗಳಾಗಿ ವಿಭಾಗಿಸಬಹುದು: 1) ಪಿಗ್ನಿಗಳು, ಬುಶ್‌ಮೆನ್‌ 
ಮತ್ತು ಮಸಾಯಿ. ಇವರು ಸಹರ ಮರುಭೂಮಿಯ ದಕ್ಷಿಣ ಭಾಗದಲ್ಲಿ ವಾಸಿಸುತ್ತಾರೆ. 
2) ಅರಬ್ಬರು ಉತ್ತರ ಆಫ್ರಿಕದಲ್ಲಿ ವಾಸಿಸುತ್ತಾರೆ. 3) ಇಂಡಿಯನ್‌ರು ದಕ್ಷಿಣ ಮತ್ತು ಪೂರ್ವ 
ಆಫ್ರಿಕದಲ್ಲಿ ವಾಸಿಸುತ್ತಾರೆ. 4) ಯುರೋಪಿಯನ್ನರು ದಕ್ಷಿಣ ಆಫ್ರಿಕದಲ್ಲಿ ಹಾಗೂ ಇತರ 
ಫಲವತ್ತಾದ ನದಿ ಬಯಲುಗಳಲ್ಲಿ ವಾಸಿಸುತ್ತಾರೆ. * 


ಪರ್ಯಾಯ ದ್ವೀಪ, ಕೊಲ್ಲಿ, ಮರುಭೂಮಿ, ಸೀಳು ಕಣಿವೆ, ಸರೋವರಗಳು, 
ಜೀವಿತಾವಧಿ, ಜನಸಾ೦ದ್ರತೆ, ಪ್ರಧಾನ ರೇಖಾಂಶ, ಭೂಕಂಠ, ಕರ್ಕವೃತ್ತ, ಮಕರವೃತ್ತ, ಸವನ್ನ. 


ನಿಮದೆ ತಿಆದಿರಲ 


> 


ನೈಲ್‌ ನಖಯ ಉದ್ದದ ಬಹುಭಾದ ಪಹರ ಮರುಭೂಮಿಯಲ್ಲ ಸಾದುತ್ತದೆ. ಆದರೂ 
ಅದು ಎಂದೂ ಬತ್ತಿ ಹೊಂದುವುದಿಲ್ಲ ಇದಕ್ಕೆ ನೈಲ್‌ ವದಿಯ ಜಲಾನಯನ ಪ್ರದೇಶದಲ್ಲಿ 
ಸಾಕಷ್ಟು ಮಳೆ ಬೀಳುವುದೇ ಪ್ರಮುಖ ಕಾರಣ. 

ಸಹರ ಮರುಭೂಮಿಯು ಆಫ್ರಿಕದ ಉತ್ತರದ ಭಾಗವನ್ನು ಆವಲಿಪಿದ್ದು ಪ್ರಪಂಚದಲ್ಲಯೆ€ 
ಅತ್ಯಂತ ದೊಡ್ಡದಾದ ಮರುಭೂಮಿ. 


ಅಜಯಾದ ಇಲ್‌ ಅಜಜಯಾದಲ್ಲ ಪ್ರಪಂಚದಲ್ಲೇ ಅತಿಹೆಚ್ಚು ಉಷ್ಣಾಂಶ 5೦” ಸೆಲ್ತಿಯಸ್‌ 
ದಾಖಲಾಗುತ್ತದೆ. 


ಅಡ್ಡಾಕ್ಷ ಎ೦ಬ ಪ್ರಾಣಿ ಉದ್ದವಾದ ತಿರುಚಲ್ಪಟ್ಟ ಹೋಡುಗಳುಳ್ಳ ಚಿದರೆಯಾಗಿದೆ. ಇದು 
ನೀರು ಕುಡಿಯುವನಿಲ್ಲ. ಬದಲಾಗಿ ತನದೆ ಬೆಂಕಾದ ನೀರನ್ಮು, ತಾನು ತಿನ್ನುವ ಹುಲ್ಲು 
ಮತ್ತು ಸಸ್ಯದಳ೦ದ ಪಡೆದುಕೂಳ್ಳುತ್ತದೆ. 


ಆಫ್ರಿಕದಲ್ಲಿ ಬೆಅಬ್ಯಾಬ್‌ ಎ೦ಬ ಮರ ಇದೆ. ಇದು ಬಾಟಅ ಆಕಾರದಲ್ಲ ಇದ್ದು ಇದರ ಕಾಂಡವು 
ನೀರನ್ನು ಹಿಡಿದಿಡಲು ಉಚಣ್ಜಕೊ೦ಡಿರುತ್ತದೆ. ಇದು 1೦೦೦ಔಿಂದ 12೦೦೦ ಅಂಟರ್‌ ನಿಂರನ್ನು 
ಹಿಡಿನಿಡಬಲ್ಲದು. ನೀರು ಬೇಕಾದ. ಪ್ರಯಾಣಿಕರು ಕೆಲವು ಸಲ ಈ ಮರದ ನೀರನ್ನು 
ಬಳಸುತ್ತಾರೆ. 

ಪ್ರಪಂಚದ ಶೇ.24 ಭಾದದಷ್ಟು ಕಾಫಿ ಉತ್ಪನ್ನವು ಆಪ್ರಿಕದಿಂದ ಉತ್ಪಾದನೆಯಾದುತ್ತದೆ. 
ಪ್ರಪಂಚದ ಶೇ.5೦ ಭಾದಕ್ಟೂ ಹೆಚ್ಚು ಕೊ€ಕೊಂವನ್ನು ಆಫ್ರಿಕ ಒಂದೇ ಉತ್ಪಾದಿಸುತ್ತದೆ. 
ಪಿಗ್ಶಿದಳು ಪ್ರಪಂಚದಲ್ಲಯೆಂ ಅತಿ ೧ಡ್ಡ ಜನರಾಗಿದ್ದಾರೆ. ಅವರು ಕಾಂಗೋ ಕಣಿವೆಯಲ್ಲಿ 
ವಾಸಿಸುತ್ತಾರೆ. 

ಆಫ್ರಿಕ ಖಂಡದ. ಜನರು ಹೆಚ್ಚು ಫಲವಂತಿಕೆ ಶಕ್ತಿ ಹೊಂದಿದ್ದಾರೆ. ಆದರೆ ಅವರ ನಿಲೀಕ್ಷಾ 
ವಯಸ್ಸು ಕಡಿಮೆ. 

ಆಫ್ರಿಕ ಖ೦ಡದಲ್ಲ ಆ೦೦ಕ್ತೂ ಹೆಚ್ಚು ಬಾಷೆ ಮಾತನಾಡುವವರದಿದ್ದಾರೆ. 

ಆಪ್ರಿಕದಲ್ಲ ದ್ರಾಮಿಂಣ ಜನಸಂಖ್ಯೆ ಹೆಚ್ಚು. ಇದು ಕಡಿಮೆ ನದರಿ$ಂಕರಣವುಳ್ಳ ಬಂಡ. 


ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ 


[ 
2 
3 


ಆಫ್ರಿಕವನ್ನು ಕೇಂದ್ರೀಯ ಭೂಖಂಡ ಎನ್ನುವರು. ಏಕೆ? 
ಭೂಕಂಠ ಎಂದರೇನು? ಆಫ್ರಿಕದ ಭೂಕಂಠ ಯಾವುದು? 


ಆಫ್ರಿಕವನ್ನು ಕತ್ತಲೆಯ ಖಂಡ ಎಂದು ಏಕೆ ಕರೆಯುತ್ತಿದ್ದರು? 


ಆಫ್ರಿಕದ ತಗ್ಗು ಪ್ರದೇಶಗಳನ್ನು ಹೆಸರಿಸಿ. 

ಆಫ್ರಿಕದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು? 

ಆಫ್ರಿಕ ಖಂಡದ ವಿವಿಧ ಸಸ್ಕವರ್ಗಗಳನ್ನು ತಿಳಿಸಿ. 

ಆಫ್ರಿಕದ ಅತ್ಯಂತ ಉದ್ದವಾದ ನದಿ ಯಾವುದು? 

ಆಫ್ರಿಕದ ಪ್ರಮುಖ ಆಹಾರ ಬೆಳೆಗಳು ಯಾವುವು? 

ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕದ ದೇಶಗಳು ಯಾವುವು? 


ಚಟುವಟಕೆಗಳು 


1 


ಆಫ್ರಿಕಖಂಡದ ನಲೀಳು ಕಣಿವೆಯಲ್ಲ ಬರುವ ಪ್ರಮುಖ .ಪರೋವರದಳನ್ನು 
ಭೂಪಟದಲ್ಲಿ ದುರುತಿಲಿ. 

ಆಫ್ರಿಕದ ಪ್ರಮುಖ ನವಿದಳು ಮತ್ತು ಪರ್ವತರಳನ್ನು ದುರುತಿಫಿ. 

ಕರ್ನಾಟಕದಲ್ಲಿ ಬೆಅಬ್ಯಾಬ್‌ (ಬಾಟಅ. ಆಕಾರದ) ವೃಕ್ಷದ ಚಿತ್ರವನ್ನು ಪಂದಹಿಪಿ. 


ಆಫ್ರಿಕದ ಅಡ್ಡಾಕ್ಟ ಮತ್ತು ನಮ್ಮ ಭಾರತದ ಚಿದರೆದಳೊ೦ಹಿದೆ ಹೋಲಕೆ ಮಾಡಿ 
ಬರೆಯಲಿ. 


ತರಲಿದೆ ಕೇಡು ಬರೆಯಬೇಡಿ, ಇತರರ ಮೇಲೆ ಕಾಲು ಇಡಬೆಂಡಿ. 
ನಿಮ್ಮ ಕೈಲಾದಷ್ಟು ಇತರಲಿದೆ ಹಿತವನ್ನೇ ಮಾಣಿಲ. 
ಸಾಧ್ಯವಾದಷ್ಟು ಒಳ್ಲೆಯ ಕೆಲಸದಳಲ್ಲ ತೊಡಗಲಿ. 
ಶಶಕ್ತಿಯೆ€ ಜೀವವ. ದುರ್ಬಲತೆಯೇ ಮರಣ. 


-ಸ್ವಾಮಿ ವಿವೇಕಾನಂದ 


